ಹದಿಬದೆಯ ಧರ್ಮ 


ಮೃಸೂರು | ೫ 
"ತ. ಶೈ ವಿದ್ಯಾನಿಲಯ 


ಮೈಸೂರು ವಿಶ್ವವಿದ್ಯಾನಿಲಯ ಕನ್ನಡ ಗ್ರಂಥಮಾಲೆ. ೧೪ 


ಪ್ರಧಾನ ಸಂಪಾದಕ : 
`ರಾಜಸೇವಾಸಕ್ತ ಬಿ. ಎಂ. ಶ್ರೀಕಂಠಯ್ಯ, ಎಂ.ಎ, ಬಿ.ಎಲ್‌. 


ಸಂಪಾದಕಿ : 


ಡಿ. ಚಂಷಾಜಾಯ್ಕಿ, ಎಂ.ಎ. 


ಮೈಸೂರು : 
ಮೈಸೂರು ವಿಶ್ವವಿದ್ಯಾನಿಲಯ 
ker 


ಮೊದಲನೆಯ ಮುದ್ರಣ : ೧೯೪೦ 
ಎರಡನೆಯ ಮುಂದ್ರಣ ; ೧೯೫೭ 
ಮೂರನೆಯ ಮುದ್ರಣ : ೧೯೬೯ 


@kl3 
HON 


ಎಲ್ಲ ಹಕ್ಕೆಗಳನ್ನೂ ಕಾದಿರಿಸಿದೆ 


9 97೦೩್ಲ 


Rd 
Td 


ವಖದ್ರಣಕಾರರ : 
ಲಿಟರರಿ ಪ್ರೈಸ್‌, ಮೈಸೂರು 
೧೯೬೯ 


ತ 


ಉತ್ತಮ ಪ್ರತಿ: ೫.೫೦ 


ಮುನ್ನುಡಿ 


ಕನ್ನಡ ಸಾಹಿತ್ಯದಲ್ಲಿ ಸ್ತ್ರೀ ಲೇಖಕಿಯರಲ್ಲಿ ತೇಜಸ್ವಿಗಳಾದವರ್ಕುಇಬ್ಬರಂ : 
ವೀರ ತಪಸ್ವಿನಿಯಾದ, ಬಸವನ ಮಹಾಕಾರ್ಯದಲ್ಲಿ ದೀಕ್ಷೆವಹಿಸಿದ ಅಕ್ಕ 
ಮಹಾದೇವಿ ಒಬ್ಬಳು ; ಚಿಕ್ಕದೇವರಾಜ ಒಡೆಯರ ಸಂಚಿಯ ಊಳಿಗದವ 
ಳಾಗಿ ಅವರ ಕನ್ನಡದ ಪುನರುಜ್ಜೀವನ ಕಾರ್ಯದಲ್ಲಿ ಪ್ರೇರಣೆಗೊಂಡಠಿ 
ತನ್ನ ಅಳಿಲು ಸೇವೆಯನ್ನು ಸಲ್ಲಿಸಿದ ಹೊನ್ನಮ್ಮ ಇನ್ನೊಬ್ಬಳು. ಇಬ್ಬರೂ 

ಕನ್ನಡ ಪ್ರೇಮಿಗಳು, ಉಜ ಓಲ ಭಕ್ತರು, ಸಮಾಜಸೇವಕರು. ಅಕ್ಕ 
ಮಹಾದೇವಿ ರುದ್ರಕನ್ನಿಕೆ ; ಸರ್ವಾಂತರ್ಯಾಮಿಯಾದ ದೇವರನ್ನು ಎಲ್ಲೆಲ್ಲೂ 
ಕಂಡು ಶಿವನೇ ಗಂಡನೆಂದು ತನ್ನ ಆತ್ಮವನ್ನೂ ಜೀವನವನ್ನೂ ಶಿವಕಾರ್ಯಕ್ಕೆ 
ಅರ್ಪಣಮಾಡಿ, ದೊಡ್ಡ ಧರ್ಮಚಳವಳಿಗಾಗಿ ನಾಡನ್ನೆಲ್ಲಾ ಸುತ್ತಿ, ವಚನ 
ಗಳಲ್ಲಿ ತನ್ನ ಕಾಣ್ಮೆಯನ್ನು ಬೀರಿ, ಆವೇಶ ಹುಟ್ಟಿಸಿದವಳು. ಮನೆಗಿಂತ 
ಅವಳಿಗೆ ನಾಡು ದೊಡ್ಡದಾಯಿತು. ಹೊನ್ನಮ್ಮ ಸೌಮ್ಮಮೂರ್ತಿ ; 
ಮನೆ ಮಕ್ಕಳ, ಗಂಡ ಹೆಂಡಿರ, ಗೃಹಸ್ಮಾಶ್ಚಮದ ಧರ್ಮಬಾಳಿನ ಚೆಲುವನ್ನು 
ಹೆಣ್ಣುಮಕ್ಕಳ ಹಾಡಿನಲ್ಲಿ ಹಾಡಿ, ನಿತ್ಯಸಂಸಾರದ ನಿಷ್ಕಾಮಕರ್ಮವೇ 
ಭಗವಂತನ ಪಾದವನ್ನು ಸೇರುವ ಹಾದಿ ಎಂದು ಸಾರಿದವಳು. ಮನೆ 
ಯಲ್ಲಿಯೂ ತನ್ನ ಒಡೆಯರ ಮನಸ್ಸನ್ನು ಉಲ್ಲಾಸಪಡಿಸುವ ದುಡಿಮೆ 
ಯಲ್ಲಿಯೂ ನಾಡಿನ ಕೆಲಸವನ್ನು ಮಾಡಿದವಳು. ಸಂಸಾರದ ಎರಡು ಮುಖ 
ವನ್ನೂ ತೋರಿರುವ ಈ ಇಬ್ಬರೂ ಕನ್ನಡಿತಿಯರು, ಆರಾಧಿಸತಕ್ಕವರು. 


ಈ ಪುಸ್ತಕದಲ್ಲಿ ಹೊನ್ನಮ್ಮನ ಪರಿಚಯವನ್ನೂ ಆಕೆಯ ಸ್ತ್ರೀ ಧರ್ಮಗೀತೆ 
ಯನ್ನೂ ಮುಖ್ಯವಾಗಿ ಕನ್ನಡಿತಿಯರ ಗಮನಕ್ಕೆ ತಂದಿದೆ. ಇದು ಸಂಗ್ರಹ 
ವಲ್ಲ, ಪೂರ್ಣಗ್ರಂಥ. ಕೀರ್ತಿಶೇಷರಾದ ಮ॥ ರಾ॥ ರಾಮಾನುಜಯ್ಯಂಗಾರ್‌ 
ಅವರು- ಮೊದಲು ಈ ಗ್ರಂಥವನ್ನು ಬೆಳಕಿಗೆ ತಂದವರು. ಈಗ ಹೊಸ 
ಪ್ರತಿಗಳೊಡನೆ ಹೋಲಿಸಿ, ಪರಿಷ್ಕರಿಸಿ, ಪೀಠಿಕೆ ಟಿಪ್ಪಣಿಗಳೊಡನೆ ಉತ್ಕೃಷ್ಟ 
ವಾಗಿ ಈ ಗ್ರಂಥ ವಿಶ್ವವಿದ್ಮಾನಿಲಯದಿಂದ ಪ್ರಕಟವಾಗುವುದಕ್ಕೆ ಸಂಪಾದ 


11 
ಕತ್ವವನ್ನು ವಹಿಸಿ ಸಹಾಯಮಾಡಿರುವ ಶ್ರೀಮತಿ ಡಿ. ಚಂಪಾಬಾಯಿ, ಎಂ.ಎ. 
ಅವರಿಗೆ ನಮ್ಮ ಕೃತಜ್ಞತೆ ಸಲ್ಲತಕ್ಕದ್ದಾಗಿದೆ. 
ಸಮಾಜದಲ್ಲಿಯೂ ಮನೆಯಲ್ಲಿಯೂ ಗೃಹಿಣಿಗೆ ಯಾವ ಸ್ಥಾನ, ಏನು 
ಅವಕಾಶಗಳು, ಹಕ್ಕುಬಾಧ್ಯತೆಗಳೂ ಕರ್ತವ್ಯಗಳೂ ಯಾವುವು ಎಂದು 
ವಿಚಾರಮಾಡುತ್ತಿರುವ ಈ ಕಾಲದಲ್ಲಿ ನಮ್ಮ ಪೂರ್ವಿಕರ ಅಭಿಪ್ರಾಯ 
ಗಳನ್ನೂ ಉತ್ತಮ ಧ್ಕೇಯಗಳನ್ನೂ ತಳಹದಿಯಾಗಿಟ್ಟುಕೊಂಡು, ಯುಗ 
ಧರ್ಮಕ್ಕೆ ತಕ್ಕಂತೆ ಮಾರ್ಪಾಟು ಮಾಡಿಕೊಂಡು, ಹೊಸದೂ ಹಳೆದೂ 
ಸಮನ್ವಯವಾಗಿ,. ಶಕ್ತಿಯಿಂದಲೂ ಸೌಂದರ್ಯದಿಂದಲೂ ಭಾರತೀಯ 
ಜೀವನ ಮುಂದುವರಿಯುವಂತೆ ಆಗಲೆಂದಂ ಅಕ್ಕಮಹಾದೇವಿ ಹೊನ್ನಮ್ಮ 
ನವರ ಹೆಸರಿನಲ್ಲಿ ಹಾರೈಸಬಹುದಾಗಿದೆ. 
ಹೊನ್ನಮ್ಮ ಕೇಳುವಂತೆ. 
ಪೆಣ್ಣಲ್ಲವೆ ತಮ್ಮನೆಲ್ಲ ಪಡೆದ ತಾಯಿಂ? 
ಪೆಣ್ಣಲ್ಲವೆ ಪೊರೆದವಳು? 
ಪೆಣ್ಣು ಪೆಣ್ಣೆಂದೇತಕೆ ಬೀಳುಗಳೆವರು 
ಕಣ್ಣು ಕಾಣದ ಗಾವಿಲರಂ? 
ಕುವರನಾದೊಡೆ ಬಂದ ಗುಣವೇನದರಿಂದ ? 
ಕುವರಿಯಾದೊಡೆ ಕುಂದೇನು ? 
ಇವರಿರ್ವರೊಳೇಳ್ಗೆ ವಡೆದವರಿಂದ 
ಸವನಿಪುದಿಹಪರ ಸೌಖ್ಯ. 


ಬೆಂಗಳೂರು 


ಬಿ.ಎಂ.ಶ್ರೀ. 
೨೬-೧೦-೧೯೪೦ 


ನಿಷಯಸೊಚಿಕೆ 


ಮುನ್ನುಡಿ 

ಪೀಠಿಕೆ 

ಅನುಬಂಧ 

ಸಂಧಿಪ್ರಕಾರ ವಿಷಯವಿವರಣೆ 
ಕಾವ್ಯ : ಹದಿಬದೆಯ ಧರ್ಮ 
ಟಿಪ್ಪಣಿ 

ಪೂರ್ವಕಥೆಗಳು 


ಶಬ್ದಕೋಶ 


43 
51 


೧೧೫ 


೧೨೩ 


ಪೀಠಿಕೆ 


೧. ಭಾರತೀಯರ ಸ್ತ್ರೀ ಧ್ಯೇಯ 


ಹೊನ್ನಮ್ಮ “ ಹದಿಬದೆಯ ಧರ್ಮದಲ್ಲಿ ಎತ್ತಿ ಹಿಡಿದಿರುವುದಂ ದಾಂಪತ್ಯ 
ಜೀವನವನ್ನು ; ಧರ್ಮದೃಷ್ಟಿಯಿಂದ ಅದನ್ನು ಅವಳು ಪರಿಶೀಲಿಸುತ್ತಾಳೆ. 
"ಆದಿ ಕಾವ್ಮದೊಳ್ಳೆದನೆಯ ವೇದದೊಳು ಮನ್ವಾದಿಕ ಧರ್ಮಶಾಸ್ತ್ರ 
ದೊಳು” ಹಿರಿಯರು ತಿಳಿಯಹೇಳಿದ್ದನ್ನೇ * ಕೃತಿಗೈದು ” ನಾನು ಹೇಳುವೆನು 
ಎಂದು * ಪೀಠಿಕಾಸಂಧಿ' ಯಲ್ಲಿ ಹೇಳಿದ್ದಾಳೆ. 

ಆದ್ದರಿಂದ ಕವಿಯ ಕಾಲವಿಚಾರದ ಮತ್ತು ಕಾವ್ಯದ ವಿಮರ್ಶೆಗೆ 
ಮೊದಲು ಹೊನ್ನಮ್ಮನ ಆಧಾರಗಳಾದ ಧರ್ಮಶಾಸ್ತ್ರಗಳ ಕಾಲದ ಸ್ತ್ರೀ 
ಮತ್ತು ಆಕೆಯ ಬದುಕು, ಅಂದಿನ ರೀತಿ ಲಕ್ಷಣಗಳಂ ; ಗುಪ್ತಚಕ್ರವರ್ತಿಗಳ 
ಕಾಲದ ಕವಿಗಳ ನಾಟಕಗಳಿಂದ ಸೂಚಿತವಾಗುವ ಮಹಿಳಾಜೀವನ ; ವಿಜಯ 
ನಗರ ಸಾಮ್ರಾಜ್ಯದ ಕಾಲದ ಸ್ತ್ರೀಯ ಮೇಲ್ಮೆ ; ಮುಂತಾದ ಅಂಶಗಳನ್ನು 
ಸೂಕ್ಷ್ಮವಾಗಿ ಇಲ್ಲಿ ವ್ಯಕ್ತಪಡಿಸಬಹುದಾಗಿದೆ. 

ವೇದಗಳ ಕಾಲ ಮಹಿಳೆಯ ತುಂಬುಬದುಕಿನ ಆತ್ಮವಿಕಾಸದ ಯಂಗ; 
ವೇದ ವಿದ್ಯಾಭ್ಯಾಸ, ತಾತ್ತಿ ಎಕವಿಚಾರ, ಪ್ರತಿಭಾ ಸಾಧನ- ಇವಕ್ಕೆಲ್ಲ ಮಹಿಳೆಗೆ 
ಯಥೇಚ್ಛ ಅವಕಾಶವಿತ್ತು. ವಿವಾಹ ಐಚ್ಚಿಕವಾಗಿತ್ತು. ತನ್ನ ಹದಿನಾರು, 
ಹದಿನೆಂಟನೆಯ ವರ್ಷದಲ್ಲಿ ಮದುವೆಯಾದ ಗೃಹಿಣಿಗೆ ದಾಂಪತ್ಮಜೀವನದಲ್ಲಿ 
ಧರ್ಮವಿಧಿಗಳಲ್ಲಿ ಪತಿಯೊಡನೆ ಸಹಕರಿಸಲು, ಇಲ್ಲವೆ ಸ್ವತಂತ್ರವಾಗಿ ಅವನ್ನು 
ನಿರ್ವಹಿಸಲು ಆಸ್ಪದವಿತ್ತು. ಉಪನಯನವಾಗಿ ವಿವಾಹಕ್ಕೆ ಪೂರ್ವದಲ್ಲಿ ಆಕೆ 
ಗುರುಕುಲಗಳಲ್ಲಿ ವೈದಿಕ ವಿದ್ಯಾಭ್ಯಾಸಮಾಡಿ ಬಲ್ಲಿದಳಾಗಿರುತ್ತಿದ್ದಳು. ಆದ್ರ 
ರಿಂದ ಆಕೆ ನಿಜವಾಗಿ ಪತಿಯ * ಅರ್ಧಾಂಗಿ? ಯಾಗಿದ್ದಳು. ಗಾಂಧರ್ವ 
ಬ್ರಾಹ್ಮ ಮುಂತಾದ ಎಂಟು ಬಗೆಯ ವಿವಾಹಗಳು ಪ್ರಚಾರದಲ್ಲಿದ್ದುವು. 

ಬ್ರಾಹ್ಮಣ ಮತ್ತು ಉಪನಿಷತ್ತುಗಳ ಯುಗದಲ್ಲಿಯೂ ಗೃಹಿಣಿಗೆ ಧರ್ಮ 
ಜೀವನದಲ್ಲಿ ಇದೇ ಸೌಕರ್ಯ ದೊರೆಯುತ್ತಿತ್ತು. ವೈದಿಕ ವಿದ್ಯಾಭ್ಯಾಸದಲ್ಲಿ 
ಲೋಪ ಕಂಡುಬಂದರೂ ವಿವಾಹ ವಿಚಾರದಲ್ಲಿ ಆನುಕೂಲ್ಕ ಉಳಿಯಿತು. 


2 ಪೀಠಿಕೆ 


ಮನು ಪರಾಶರ ನಾರದರು ಮೊದಮೊದಲ ಧರ್ಮಶಾಸನಕಾರರು ; 
ಸೂತ್ರ ಸ್ಮೃತಿಗಳ ಯುಗವನ್ನು (ಕ್ರಿ. ಪೂ. ಸುಮಾರು ೫೦೦-ಕ್ರಿ. ಶ. 
ಸುಮಾರು ೫೦೦) ನಿರ್ಮಿಸಿದ ಮಹಾಮನೀಷಿಗಳು. ಮನುಮಹರ್ಷಿಯ 
ಧರ್ಮಶಾಸ್ತ್ರ ಆರ್ಯರಿಗೆ ಪವಿತ್ರವಾದದ್ದು ; ಹಿಂದೂ ಕಾನೂನಿನ ತಿಳಿವಳಿಕೆ 
ಯನ್ನು ಉಂಟುಮಾಡುವುದರಲ್ಲಿ ಮುಖ್ಯವಾದದ್ದು. ಮನುಮಹರ್ಷಿ ವೇದಾ 
ಭ್ಯಾಸವನ್ನೂ ತತ್ವಶಾಸ್ತ್ರಗಳ ಅಧ್ಯಯನವನ್ನೂ ಮಾಡಿದ ಮಹಾನುಭಾವ. 
ಇವನ ಗ್ರಂಥ ವಿಶಾಲವ್ಕಾಪ್ತಿಯುಳ್ಳದ್ದು ; ಮನುಷ್ಯನ ಬದುಕಿನ ನೀತಿ 
ನಿಯಮಗಳನ್ನು ವಿಧಿಸುವಂಥದು. ಈ ಶಾಸನಕಾರರ ಅಭಿಪ್ರಾಯದಲ್ಲಿ 
ಮನುಷ್ಯ. ಜೀವಕೋಟಿಯಲ್ಲಿ ಬಹುಮೇಲಾದವನು ; ಪ್ರಪಂಚವನ್ನು 
ಹೆಚ್ಚು ಭಾಗ್ಯಶಾಲಿಯನ್ನಾಗಿ ಮಾಡಲೆಂದು ಜನ್ಮವೆತ್ತಿದವನು. 

ಮನು ಮೊದಲಾದ. ಶಾಸ್ತ್ರಕಾರರ ಮಹಿಮೆಯನ್ನೂ ದಯಾಗುಣ 
ವನ್ನೂ, ಸಮಷ್ಟಿದೃಷ್ಟಿಯನ್ನೂ ಕೆಳಗಿನ ವಾಕ್ಕಗಳಿಂದ ಅರಿಯಬಹುದಾಗಿದೆ. 
ಇವರು ಹಿಂದೂ ಸಮಾಜದ "ಶಿಕ್ಷೆ ರಕ್ಷಣೆ'ಯ ಕಾರಣಪುರುಷರು. 
ಸಮಾಜದ ಶುಚಿ ಶ್ರೇಯಸ್ಸುಗಳನ್ನೇ ಹಾರೈಸುತ್ತಿದ್ದ ಉತ್ತಮರು. ಪಂಡಿತ 
ಪರಿಷತ್ತುಗಳಲ್ಲಿ ಅಂದಿನ ಸಮಾಜದ ಪದ್ಧತಿ ರೀತಿ ನೀತಿಗಳ ವಿಚಾರಮಾಡಿ, 
ನ್ಯಾಯಪರರಾಗಿ, ಉದಾರಿಗಳಾಗಿ ಸಮಾಜದ ಮಾರ್ಗದರ್ಶನಕ್ಕಾಗಿ ತಮ್ಮ 
ಅಭಿಪ್ರಾಯಗಳನ್ನು ಕೊಡುತ್ತ ಬಂದರು. ಇವೇ ಕಾಲಕ್ರಮದಲ್ಲಿ ಶಾಸನ 
ಗಳಾಗಿ ಗ್ರಂಥಗಳಲ್ಲಿ ಸ್ಥಿರಪಟ್ಟುವು. ಶಾಸನಕಾರರು ನಿಜವಾಗಿ ಸಮಾಜ 
ಸುಧಾರಕರು ; ದುಷ ಸೈ ಪದ್ದತಿಗಳನ್ನು ಖಂಡಿಸುವುದು, ಸಮಾಜವನ್ನು ದೇಶ 
ಕಾಲಗಳಿಗೆ ತಕ್ಕಂತೆ. ಮಾರ್ಪಡಿಸುವುದು ಸ್ಥಿತಿಗತಿಗನುಗುಣವಾಗಿ ನೀತಿ 
ನಿಯಮಗಳನ್ನು ವಿವರಿಸುವುದು, ಶಾಸನಕಾರರ ಧೈೇಯಗಳಾಗಿದ್ದುವು. 
ಅವರು ವಿಮರ್ಶನಬುದ್ಧಿ ಯಿಂದ, ಯುಗಧರ್ಮವನ್ನು ಗಮನಿಸಿದರು; 
ತಾವು ಏರ್ಪಡಿಸಿದ ಕಟ್ಟುಪಾಡುಗಳು ಕೂಡ ಸಮಾಜದ ಕ್ಷೇಮಕ್ಕೆ ಅಹಿತ 
ವೆಂದು ತೋರಿದರೆ ಬದಲಾವಣೆ ಹೊಂದಲಿ, ಸಮಾಜಕ್ಕೆ ವಿಘಾತಕವೆಂದು 
ತೋರಿದರೆ ಊಚ್ಚಾಟನೆಯಾಗಲಿ ಎಂದು ಶಾಸನಕಾರರೇ ಸಾರಿದರು. 

ಚಾತುರ್ವರ್ಣಗಳು ಇಷ್ಟು ಹೊತ್ತಿಗೆ ಕಾಣಬಂದುವು. ಜನರಲ್ಲಿ ಧರ್ಮ 
ದೃಷ್ಟಿ ಹೆಚ್ಚಿತು. ಪಿತೃಯಣವನ್ನು ತೀರಿಸಲು ಪುತ್ರನು ಆವಶ್ಯಕವೆಂದು 
ಅವರುಭಾವಿಸಿದರು. ಹೆಣ್ಣುಮಕ್ಕಳಿಗೆ ಉಪನಯನಕ್ಕೆ ಬದಲಾಗಿ ಎಂಟನೆಯ 


ಪೀಠಿಕೆ ಡಿ 


ವರ್ಷದಲ್ಲಿ ಬಾಲ್ಕವಿವಾಹ ಮಾಡಿಕೊಡುವುದು ನಡವಳಿಕೆಯಾಯಿತು. 
ಶ್ರೀಮಂತರ ಸಂಸಾರಗಳಲ್ಲಿ ಹನ್ನೆರಡು ವರ್ಷಗಳವರೆಗೆ ಕನ್ನೆ ಹಿರಿಯರ 
ಹತ್ತಿರ ವಿದ್ಯಾಭ್ಯಾಸ ಮಾಡುತ್ತಿದ್ದಳು; ಆದರೆ ಇದು ಲೌಕಿಕ ವಿದೆ 
ಮಾತ್ರ. ಇಂಥವಳು ಪತ್ನೀಪದಕ್ಕೆ ಬಂದಮೇಲೆ ವೈದಿಕ ವಿದ್ಯ ಸಾಲದೆ 
ಹೋಗಿ, ಧರ್ಮಕಾರ್ಯಗಳಲ್ಲಿ ಈಕೆ ಪತಿಯ ಸಂಗಾತಿನಿಯಾಗುವುದು ಕಡಮೆ 
ಯಾಗುತ್ತ ಬಂತು. ಮಿಶ್ರವಿವಾಹ ಬಹುಪತ್ನೀತ್ವಗಳು ಗೃಹಿಣಿಯ ಮಾನ್ಯತೆ 
ಯನ್ನು ತಗ್ಗಿಸಿದುವು. ಪತಿಭಕ್ತಿ, ಪತಿಪೂಜೆಯ ಮತ ತಲೆಯೆತ್ತಿತು. 

ಮುಂದಿನ ಕಾಲದಲ್ಲಿ ಹಲವರು ವಿದ್ಯಾವತಿಯರಿದ್ದರೂ, ಒಟ್ಟಿನಲ್ಲಿ 
ಸ್ತ್ರೀಯರು ಅಜ್ಞಾನಿಗಳಾಗಿದ್ದುದರಿಂದ, ಅವರನ್ನು ಹೀನವರ್ಣದವರ ಸಾಲಿಗೆ 
ಕೂರಿಸಿ ಆಯಿತು. ಅವರ ಸಂಸ್ಕೃತಿ ಸಂತೋಷಗಳಿಗಾಗಿ ಯೋಜನೆ ಮಾಡಿ 
ಆಯಿತು. ಭಕ್ತಿ ಸಾಹಿತ್ಯವಾದ ಪುರಾಣಗಳು ರಚಿತವಾದುವು. ಈ ಹಿತವಾದ 
ಧರ್ಮಕಥೆಗಳಿಂದ. ಸ್ತ್ರೀಯರ ಧರ್ಮಶ್ರ ದ್ದೆ ತಣಿಯಿತ್ಯು ಆಶೆ, ಬಯಕೆ 
ಈಡೇರಿತು. 

ರಾಮಾಯಣ ಮಹಾಭಾರತಗಳು ಆರ್ಯಸಂಸ್ಕೃತಿಯನ್ನು ತಿ 
ಹೇಳುವ ಗ್ರಂಥಗಳು ; ಹಿಂದೂ ಜನಜೀವನವನ್ನು ಶುಚಿಪಡಿಸಿರುವ, ಪಡಿಸು 
ತ್ತಿರುವ ರಾಷ್ಟ್ರೀಯ ಕಾವ್ಯ ಇತಿಹಾಸಗಳು... ಇವು ಹೆಚ್ಚಾಗಿ ಕ್ಷಾತ್ರ 
ಜೀವನವನ್ನು ಚಿತ್ರಿಸುತ್ತವೆ. ಸಿರಿವಂತರ ಬದುಕಿನ ಹೆಗ್ಗುರುತುಗಳಾಗಿವೆ. 
ಕ್ಷತ್ರಿಯರಲ್ಲಿ ಸ್ವಯಂವರ ಪದ್ಧತಿಯಿಂದ ವಿವಾಹವಾಗುವ ರೂಢಿಯಿತ್ತು. 
ಇದು ಪ್ರೌಢವಿವಾಹ. ಆದ್ದರಿಂದ ಕನ್ನೆಯರು ಮದುವೆಗೆ ಮೊದಲೇ 
ವಿದ್ಯಾವತಿಯರೂ, ಕಲಾಕ:ಶಲೆಯರೂ ಆಗಲು ಅವಕಾಶವಿರುತ್ತಿತ್ತು. 
ಗುರುಜನ ವಿಧೇಯತೆ, ಪತಿಭಕ್ತಿ ಕ್ಷಾತ್ರ ಗೃಹಿಣಿಯರ ಜೀವನಾದರ್ಶಗಳಾ 
ಗಿದ್ದುವು. ಘೋರ ದಿವ್ಯಗಳ ಮೂಲಕ, ಶಪಥ ಪ್ರಮಾಣಗಳ ಮೂಲಕ 
ದೊಡ್ಡ ಸಭೆಯ ಎದುರಿನಲ್ಲಿ ಸತಿವ್ರತದ ಪರೀಕ್ಷೆಗಳು ನಡಸಲಾಗುತ್ತಿದ್ದುವು: 
ಸೀತಾದೇವಿಯ ಅಗ್ನಿ ಪರೀಕ್ಷೆಯಂತೆ. ಪುರಾಣ ಪ್ರಪಂಚದ ಆದರ್ಶ 
ಗೃಹಿಣಿಯರಲ್ಲಿ, ಪರಮಪತಿವ್ರತೆಯರಲ್ಲಿ, ಜಾನಕಿ ಕ್ಷಮಾಮಯಿ ; ದ್ರೌಪದಿ 
ಹಠ ದರ್ಪವುಳ್ಳ ವೀರರಮಣಿ ; ಸಾವಿತ್ರಿ ಶ್ರದ್ಧಾಳು; ದಮಯಂತಿ ಪ್ರೇಮ 
ಮಯಿ. ಈ ಮಹಿಳೆಯರ ಮನಸ್ಸು ಕರ್ತವ್ಯ ಪ್ರೇಮಗಳ ಒಳನಿಟ್ಟಿನಲ್ಲಿ 
ಅಲೆದಾಡಿ ಮಿರುಗುತ್ತಿತ್ತು. 


4 ಪೀಠಿಕೆ 


ಮಧ್ಯಯುಗದ ಕಾಳರಾತ್ರಿ ಹೆಣ್ಣಿನ ಬೂಳಿನ ಹಿರಿಮೆಯನ್ನು ಮರೆ 
ಮಾಚಿತು. ಆದರೂ ಗುಪ್ತಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯಗಳ 
ಚಕ್ರವರ್ತಿಗಳ ಆಸ್ಮಾನಗಳಲ್ಲಿ ಸ್ತ್ರೀ ಜೀವನದ ಕುರುಹು ಮಿಣುಕುಗಳು 
ಕಂಡಿವೆ ಎನ್ನಬಹುದು. 

ಕವಿಕುಲ ಗುರುವಾದ ಕಾಳಿದಾಸನ ನಾಟಕಗಳಿಂದ ಗುಪ್ತರ ಕಾಲದಲ್ಲಿ 
ಮಹಿಳೆಯರು ವಿದ್ಯಾವತಿಯರಾಗಿದ್ದರೆಂದು ಊಹಿಸಬಹುದಾಗಿದೆ. ಅಂತಃ 
ಪುರದ ರಾಜಮಹಿಳೆಯರ ವಿದ್ಯೆ ವರ್ಚಸ್ಸುಗಳ ಫಲವಾಗಿ ಆಶ್ರಿತಜನರೂ 
ಸೇವಕಿಯರೂ ಸಾಕ್ಷರರಾಗಿ ಬುದ್ಧಿ ಬಲವನ್ನು ಹೊಂದಿದ್ದರೆನ್ನಬಹುದು. 

ಹನ್ನೆರಡನೆಯ ಶತಮಾನ ಕರ್ನಾಟಕದಲ್ಲಿ ವೀರಶೈವ ಮತ ಪ್ರಚಾರ 
ವಾಗುತ್ತಿದ ಯುಗ ; ಕಲ್ಮಾಣದ ಶಿವಾನುಭವ ಮಂಟಪ, ವಚನಕಾರರು 
ಸ್ತ್ರೀ ಜನಕ್ಕೆ ಧಾರ್ಮಿಕ ಹಕ್ಕುಬಾಧ್ಯತೆಗಳನ್ನು ಕೊಟ್ಟದ್ದು, ತಮ್ಮ ವಂತ 
ತತ್ವ ತಿಳಿಯಲು ಹೆಂಗಸರು ಓದುಕಲಿತು ತಿಳಿವನ್ನು ಹೊಂದಿ, ಅನುಭವಿಸಿ 
ವಚನಗಳಲ್ಲಿ ಹಾಡಿ ತೋರಿಸಿದ್ದು, ಇವರ ನಾಯಕಿಯಂತಿರುವ ಮಹದೇವಿ 
ಯಕ್ಕನ ತೇಜೋಮೂರ್ತಿ. ಇವನ್ನು ಇಲ್ಲಿ ಸೂಚಿಸಿದರೆ ಸಾಕಾಗಿದೆ. 

ವಿಜಯನಗರದ ಸಾಮ್ರಾಜ್ಯ (೧೩೩೬-೧೬೮೧) ಮೂರು ಶತಮಾನಗಳ 
ವರೆಗೆ ಬಾಳಿ ಬಹುಬಗೆಯಲ್ಲಿ ಜನಜೀವನವನ್ನು ಪರಿಷ್ಕರಿಸಿತ್ತು. ತತ್ವ, 
ಸಾಹಿತ್ಯ ಮತ್ತು ಇತರ ಕುಶಲ ಕಲೆಗಳು ಬರಹದಲ್ಲಿ, ಶಿಲ್ಪದಲ್ಲಿ ಸೊಳೆ 
ದುವು. ಈ ಸಾಮ್ರಾಜ್ಯಸ್ಥಾಪಕರಲ್ಲಿ. ಚಕ್ರವರ್ತಿಗಳಲ್ಲಿಅತಿ ಉದಾರಭಾವ 
ಗಳು ಕಂಡುವು; ಪ್ರಜೆಗಳಿಗೆ ತಿಳಿವು, ಸ್ವತಂತ್ರ ವಿಚಾರಶಕ್ತಿ ದೊರೆತುವು; 
ಮತಮತಗಳ ವಿಷಯದಲ್ಲಿ ಸಹಿಷ್ಣುತೆ, ಗೌರವಭಾವ ತೋರಿದುವು. 
ಕುಮಾರವ್ಯಾಸ ಚಾಮರಸರ ಉದ್ದಾಮ ಕಾವ್ಯಗಳಿಂದ ಕನ್ನಡ ಸಾಹಿತ್ಯ 
ಶೋಭಿಸಿತು. ಸ್ತ್ರೀಯರ ಬದುಕು ವಿಕಾಸವಾಗಲು ತಕ್ಕ ಸನ್ನಿವೇಶಗಳಿದ್ದುವು. 
ಜನಸಾಮಾನ್ಮದಲ್ಲಿ ಮಹಿಳೆಯರು ವಿದ್ಯಾವತಿಯರಾಗಿದ್ದರು ; ಅನೇಕರು 
ಶಾಸ್ತ್ರೀಯ ಮತ್ತು ಸಾಹಿತ್ಯ ಗ್ರಂಥಗಳನ್ನು ರಚಿಸಿದರು ; ಕಲೋಪಾಸನೆ 
ಯನ್ನೂ ಮಾಡಿದರು. ರಾಜಾಸ್ಥಾನದಲ್ಲಿ ಆಶ್ರಿತರಲ್ಲಿ, ಪರಿಜನರಲ್ಲಿ 
ಹಲವರು ಸ್ತ್ರೀಯರು ಹೆಚ್ಚು ಕಷ್ಟದ, ತುಂಬ ಬುದ್ಧಿಶಕ್ತಿಯ ಕೆಲಸಗಳನ್ನು 
ಸಮಂಜಸವಾಗಿ ನಿರ್ವಹಿಸುತ್ತಿದ್ದರು ಎಂಬುದಾಗಿ ತಿಳಿದುಬರುತ್ತದೆ. 


ಪೀಠಿಕೆ 5 


ವಿಜಯನಗರ ಸಾಮ್ರಾಜ್ಕ ಒಡೆದುಹೋದಮೇಲೆ ಹಿಂದೂ ಸಂಸ್ಕೃತಿ, 
ಸಾಹಿತ್ಯ ಪಾಳೆಯಗಾರರ, ನಾಯಕರ, ಸಂಸ್ಥಾನಿಕರ ಊರು ಆಸ್ಥಾನಗಳಲ್ಲಿ 
ಉಳಿದು ಕಳೆಗೂಡುತ್ತ ಬಂದುವು. ಇಂಥವರಲ್ಲಿ ಮೈಸೂರು ಪ್ರಭುಗಳು 
ಮುಖ್ಯರು. ವಂಶಪರಂಪರೆಯಿಂದ ವಿಜಯನಗರ ಸಾಮ್ರಾಜ್ಯದ ಉದಾರ 
ಭಾವ, ಮತಸಹಿಷ್ಣುತೆಯ ರಾಜಪದ್ಧತಿಯನ್ನೇ ಅಕ್ಷರಶಃ ತತ್ವತಃ ಮುಂದು 
ವರಿಸಿಕೊಂಡು ಬಂದರು. ದೇಶಭಾಷೆ ಮತ್ತು ರಾಜಭಾಷೆಯಾದ ಕನ್ನಡದ 
ಸ್ಥಾನಮಾನವನ್ನು ಕಾಪಾಡುವುದು ; ವಿದ್ಯೆ ಕಲೆಗಳಿಗೆ ಪ್ರೋತ್ಸಾಹಕೊಡು 
ವುದು; ಸ್ತ್ರೀಜನವನ್ನು ಆದರಿಸಿ ಅವರ ಶಕ್ತಿಸ್ಟೂ ಿರ್ತಿಗಳು ಪ್ರಕಟವಾಗಲು 
ಅವಕಾಶ ಕಲ್ಪಿಸುವುದು, ಮೈಸೂರ ಅರಸು ಮನೆತನದ * ಸದ್ವ_ತ'ವಾಗಿದೆ 
ಯೆನ್ನಬಹುದು. ಚಿಕದೇವರಾಜ ಒಡೆಯರ ಆಸ್ಮಾನ, ಅಲ್ಲಿಯ ಬರಹ 
ಗಾರರು, ಗ್ರಂಥರಚನೆ ಕಾವ್ಯರಚನೆ ಮಾಡಲು ತಿಳಿದವರಿಗೆ ದೊರೆತ 
ಪ್ರೋತ್ಸಾಹ ಉತ್ತೇಜನಗಳು ಈ ಮಾತಿಗೆ ಉದಾಹರಣೆಯಾಗಿವೆ. ನಮ್ಮ 
ಕವಯಿತ್ರಿಯಾದ ಸಂಚಿಯ ಹೊನ್ನಮ್ಮನ “ ಹದಿಬದೆಯ ಧರ್ಮ'ದಿಂದ 
ಆ ಕಾಲದ ಮಹಿಳೆಯರ ಸಭ್ಯತೆ ಸಂಸ್ಕೃತಿಗಳೂ ರಾಜಪರಿವಾರದ 
ಉನ್ನತಿಯೂ ವ್ಯಕ್ತವಾಗಿವೆಯೆನ್ನಬಹುದು. 


೨. ನಿಯ ಆನರಣ ಮತ್ತು ಕಾಲ 
" ಹದಿಬದೆಯ ಧರ್ಮ'ದ ವಿಚಾರವನ್ನು ನೇರವಾಗಿ ತಿಳಿದುಕೊಲ್ಬು 
ವುದಕ್ಕೆ ಮೊದಲು ಕವಿಗೆ ಆಶ್ರಯವಾದ ಚಿಕದೇವರಾಜ ಒಡೆಯರಂ 
ಒಡ್ಡೋಲಗ ಕನ್ನಡ ಸಾಹಿತ್ಯದ ಏಳಿಗೆಯ ದೃಷ್ಟಿಯಿಂದ ಎಷ್ಟು ಮಹತ್ವದ್ದು 

ಎಂಬುದನ್ನು ಗೊತ್ತುಮಾಡಿಕೊಳ್ಳುವುದು ಉಚಿತವಾಗಿದೆ. 
ಮೈಸೂರು ಪ್ರಭುಗಳಾದ ಚಿಕದೇವರಾಜ ಒಡೆಯರು (೧೬೭೨-೧೭೦೪) 
ವೈಭವದಿಂದ ಶ್ರೀರಂಗಪಟ್ಟಣದಲ್ಲಿ ಆಳಿದರು. ಸ್ವಯಂಸ್ಫೂರ್ತಿಯೂ 
ಸಾಹಿತ್ಕಾಭಿರುಚಿಯೂ ಉಳ್ಳ ಈ ರಾಜರ ಆಸ್ಥಾನ ಕನ್ನಡ ಸರಸ್ವತಿಯ 
ಪೂಜಾಮಂದಿರವಾಯಿತು. ಚಿಕದೇವರಾಜರು " ಚಿಕದೇವರಾಜ ಬಿನ್ನಪ', 
"ಗೀತ ಗೋಪಾಲ’ ಎಂಬ ಗ್ರಂಥಗಳನ್ನು ರಚಿಸಿದರು. ಭಾಗವತ ಭಾರತ 
ಗಳ ಶ್ರೇಷ್ಠ ಧರ್ಮಗಳನ್ನು ಸಂಸ್ಕೃತದಿಂದ ಕನ್ನಡಿಸಿದರು. ದೊರೆಗಳು 


6 ಪೀಠಿಕೆ 


“ಬಿನ್ನಪ'ದಲ್ಲಿ, "ಅಕ್ಕರಮನಉಹುಯದೊಕ್ಕಲಿಗರ್ಗಂ, ಪೆಣ್ಣಳ್ಗೆಂ' ಸಕ್ಕದದಿಂ 
ತತ್ವಜ್ಞಾನಮಪ್ಪುದರಿದು ಎಂದು ಎಲ್ಲರುಮಹವಂತೆ ಕನ್ನಡವಾತಿನೊಳಂ 
ಮೆಲ್ಲುಡಿಗಳಿಂದೆ ಅಖಿಲ ತತ್ವಾರ್ಥಂಗಳಂ ಸಂಗತಿಗೊಳಿಸಿ ”ದುದಾಗಿ 
ಹೇಳಿದ್ದಾರೆ. 

ಈ ರಾಜರು ತಿರುಮಲಾರ್ಯ, ಚಿಕುಪಾಧ್ಯಾಯ, ಸಿಂಗರಾರ್ಯ, 
ಹೊನ್ನಮ್ಮ, ಶೃಂಗಾರಮ್ಮ ಮೊದಲಾದ ಗಣ್ಯಕವಿಗಳಿಗೆ ಪ್ರೋತ್ಸಾಹ ನೀಡಿ 
ಅಂದಿನ ಕನ್ನಡ ಸಾಹಿತ್ಯೋತ್ಸವಕ್ಕೆ ಕಾರಣಕರ್ತರಾದರು ; ಇಂಥ ಪ್ರಭು 
ಗಳನ್ನು " ಕರ್ನಾಟಕ ಭೋಜ'ರೆಂದು ಕರೆಯಬಹುದು. ರಾಜರು ತಮ್ಮ 
ಪರಾಕ್ರಮದಿಂದ, ವಿಜಯ ಪರಂಪರೆಗಳಿಂದ, ಸಾತ್ವಿಕ ಜೀವನದಿಂದ ತಮ್ಮ 
ಆಸ್ಥಾನದ ಕವಿಗಳ ಕಾವ್ಯಗಳಿಗೆ ನಾಯಕರಾದರು. ತಿರುಮಲಾರ್ಯನು 
ಈ ದೊರೆಗಳ ವಂಶಾವಳಿ, ಯಶಸ್ಸನ್ನು * ಚಿಕದೇವರಾಜ ವಂಾವಳಿ'. 
" ಚಿಕದೇವರಾಜ ಯಶೋಭೂಷಣ ', * ಚಿಕದೇವರಾಜ ವಿಜಯ ' ಎಂಬ 
ಗ್ರಂಥಗಳಲ್ಲಿ ನಿರೂಪಿಸಿದ್ದಾನೆ. ಈ ಕವಿಯೇ ರಚಿಸಿದ * ಅಪ್ರತಿಮ 
ಎವೀರಚರಿತೆ” ಎಂಬ ಅಲಂಕಾರ ಶಾಸ್ತ್ರದ ಗ್ರಂಥ ಚಿಕದೇಐರಾಜರ ಬದುಕಿನ 
ಸಂಗತಿಯ ಉದಾಹರಣೆಗಳಿಂದಲೇ ಕೂಡಿದೆ. 

ಚಿಕದೇವರಾಜ ಒಡೆಯರ ಯಶಸ್ವಿಯಾದ ರಾಜ್ಯಾಡಳಿತದಕಾಲ ಕನ್ನಡ 
ಸಾಹಿತ್ಯ ಸಂಪನ್ನವಾದ ಉಜ್ವಲಯುಗ. ಅವರ ಆಸ್ಥಾನದ ಕವಿಗಳು 
ಭಕ್ತಿಮತಪ್ರಧಾನವಾದ ಅನೇಕ ಗ್ರಂಥಗಳನ್ನು ಬರೆದರು. ಚಿಕುಪಾಧ್ಕಾ 
ಯನು ಸುಮಾರು ಮೂವತ್ತು ಗ್ರಂಥಗಳನ್ನು ಬರೆದನು; ಇವು ಸ್ಥಳ 
ಮಹಿಮೆ, ದೇವತಾಸ್ತುತಿ, ಭಕ್ತಚರಿತ, ವಿಶಿಷ್ಟಾದ್ವೈ ತಮತದ ಸಾರಗಳನ್ನು 
ತಿಳಿಸುವಂಥವು ; ಕೆಲವು ಚಂಪೂ ರೂಪದಲ್ಲಿ, ಕೆಲವು ಗದ್ಯದಲ್ಲಿ, ಕೆಲವು 
ಸಾಂಗತ್ಮದಲ್ಲಿ ರಚಿತವಾಗಿವೆ. “ ಯಾದವಗಿರಿ ಮಹಾತ್ಮ್ಯ ', * ಪಶ್ಚಿಮ 
ರಂಗಧಾಮ ಸಾಂಗತ್ಯ ', " ದಿವ್ಯಸೂರಿಚರಿತೆ ?, “ ತಿರುವಾಯ್ಕೊಉಖ ಎಂಬ 
ತಮಿಳು ಪ್ರಬಂಧದ ಕನ್ನಡ ವ್ಯಾಖ್ಯಾನ ಇವುಗಳ ಹೆಸರನ್ನು ನಿರ್ದೇಶಿಸ 
ಬಹುದು. ಕನ್ನಡದಲ್ಲಿ ಸಿಕ್ಕಿರುವ ಮೊದಲನೆಯ ನಾಟಕವೆಂದು ಹೆಸರಾದ 
" ಮಿತ್ರವಿಂದಾ ಗೋವಿಂದ 'ವನ್ನು ಸಿಂಗರಾರ್ಯನು ಬರೆದನು. “ಚಿಕದೇವ 
ಭೂಪಾಲ ಸಂತವಿಸಿದ ಸಣ್ಣ ಮಗಳು” ಎಂದು ಹೇಳಿಕೊಂಡಿರುವ 


ಪೀಠಿಕೆ 7 


ಶೃಂಗಾರಮ್ಮ ಇದೇ ಕಾಲದಲ್ಲಿ " ಪದ್ಮಿನೀ ಕಲ್ಯಾಣವನ್ನು ಸಾಂಗತ್ಯದ 
ರೂಪದಲ್ಲಿ ರಚಿಸಿದಳು. ಈಕೆ ಹೊನ್ನಮ್ಮನ ಸಮಕಾಲೀನಳು (೧೬೮೦). 

ಈ ಪ್ರಭುಗಳ ಕಾಲದಲ್ಲಿ ವಿಶಿಷ್ಟಾದ್ವೈತಮತದ ಪ್ರಕ್ರಿಯೆಗಳನ್ನೂ, 
ಶರಣ ಭಾವವನ್ನೂ ಹೊರಗೆಡಹುವ " ಸಾತ್ವಿಕಬ್ರಹ್ಮ ವಿದ್ಕಾವಿಲಾಸ'ದಂಥ 
ಗ್ರಂಥಗಳು ರಚಿತವಾದುವು, ಕನ್ನಡ ಸಾಹಿತ್ಯ ಚಂಪು, ಷಟ್ಟದಿ, ತ್ರಿಪದಿ, 
ಸಾಂಗತ್ಯ, ಹಾಡು ಎಂಬ ಬಗೆಬಗೆಯ ದಾರಿಗಳಲ್ಲಿ ಹೊಮ್ಮಿ ಹೆಚ್ಚಿತು. 
ಶ್ರೀ ಬಸವೇಶ್ವರ ಯುಗದ ಅನಂತರ ವಿಜಯನಗರದ ಸಾಮ್ರಾಜ್ಯ ಕರಗಿದ 
ಮೇಲೆ, ಈ ಮೈಸೂರ ಒಡೆಯರ ಕಾಲದಲ್ಲಿ ಆ ಹಿಂದಿನ ಎರಡು ಯುಗ 
ಗಳಲ್ಲಿ ಕಂಡ ಉದಾರಭಾವ ಮತ್ತೊಮ್ಮೆ ಸಾಹಿತ್ಕೋಪಾಸಕರಲ್ಲಿ, 
ನಾಯಕ ವ್ಯಕ್ತಿಗಳಲ್ಲಿ ತಲೆದೋರಿತು. ಎಲ್ಲರಿಗೂ ತಿಳಿವು ದೊರಕಿ 
ಆನಂದವುಂಟಾಗಲಿ ಎಂಬ ಹಾರೈಕೆ .ವಿಶೇಷವಾಯಿತು. ಕನ್ನಡ ಕೇವಲ 
ಪಂಡಿತ ಜನರ ಸೊತ್ತಾಗಿರದೆ ಪ್ರಜಾಸಾಹಿತ್ಯವಾಗುವ ಸೂಚನೆ ಕಂಡು 
ಬಂದಿತು. ಶ್ರದ್ಧಾಭಕ್ತಿಯ ತನಿಬೆಳಕು ಎಲ್ಲರಿಗೂ ಹಿತವನ್ನುಂಟುಮಾಡಿತು. 
ಪ್ರಭುಗಳ ಸಾಹಿತ್ಮದ ಅಭಿರುಚಿಯೂ ಉದಾರಭಾವನೆಯೂ ಪ್ರಜೆಗಳಿಗೆ 
ಅರಿವನ್ನುಂಟುಮಾಡುವ ಕೆಲಸದಲ್ಲಿ ಫಲಕಾರಿಯಾದುವು. ಧರ್ಮದ 
ತತ್ವವನ್ನು ತಿಳಿಯಲಾರದವರೂ ತಜ್ಞರಾದರು ; ಅಲ್ಲದೆ ಗ್ರಹಿಸಿದುದನ್ನು 
ಹಾಡಿ ತೋರಿಸುವಷ್ಟು ಸಾರಸ್ವತ ಶಕ್ತಿಯನ್ನೂ ಗಳಿಸಿದರು. ಇದರಿಂದ 
ದೊರೆಗಳ ಆಸ್ಥಾನದಲ್ಲಿ ಎರಡು ಬಗೆಯ ಕಾವ್ಯಗಳು ಜನ್ಮತಾಳುವಂತಾ 
ಯಿತು. ಪ್ರೌಢ ಕಾವ್ಕಗಳು ಮತ್ತು. “ ಹದಿಬದೆಯ ಧರ್ಮ 'ದಂಥ 
ಸುಲಭ ಕಾವ್ಯಗಳು, ದೊರೆಗಳ ಹಿರಿಯಆಸೆ ಸಫಲವಾಯಿತು. ಅವರ 
ಸೇವಕ ವರ್ಗಕ್ಕೆ ಸೇರಿದ ಸಂಚಿಯ ಹೊನ್ನಮ್ಮ ಕವಯಿತ್ರಿಯಾಗಿ ರಾಜರ 
ಅಪೇಕ್ಷೆ ಈಡೇರಿತೆನ್ನಲು ಸಾಕ್ಷಿಯಾಗಿದ್ದಾಳೆ. 

ಹೊನ್ನಮ್ಮ " ಹದಿಬದೆಯ ಧರ್ಮ 'ವನ್ನು ಬರೆದದ್ದು ಚಕದೇವರಾಜರ 
ಆಳಿಕೆಯಲ್ಲಿ ; ಈಕೆ ಬೇರೆ ಗ್ರಂಥಗಳನ್ನು ರಚಿಸಿದಂತೆ ಕಾಣುವುದಿಲ್ಲ. 
ಕರ್ಣಾಟಕ ಕವಿಚರಿತೆಕಾರರು ಈ ಕಬ್ಬಿಗಿತಿಯ ವಿಚಾರವಾಗಿ, 
ಕವಿಚರಿತೆಯ ಎರಡನೆಯ ಸಂಪುಟದ ೫೦೫ನೆಯ ಪುಟದಲ್ಲಿ ವಿಶದವಾಗಿ 
ಹೇಳಿರುತ್ತಾರೆ. 


8 ಪೀಠಿಕೆ 
೩. ಕನಿ ನಿಷಯ, ಕಾನ್ಯದ ಹುಟ್ಟು 


ಹದಿಬದೆಯ ಧರ್ಮ 'ದಿಂದ ಹೊನ್ನಮ್ಮನ ವಿಷಯವಾಗಿ ಕೆಲವು 
ಸಂಗತಿಗಳು ತಿಳಿಯುತ್ತವೆ. " ಆನಾವಳೆನ್ನ ಮುನ್ನಿರವಾವುದು' (ಸಂಧಿ ೧, 
ಪದ್ಯ ೩೮) ಎಂದು ಹೇಳಿರುವುದರಿಂದ ಈಕೆಯ ಪೂರ್ವಸ್ಥಿತಿ ಅಷ್ಟು 
ಅನುಕೂಲವಾಗಿರಲಿಲ್ಲವೆಂದು ತೋರುತ್ತದೆ. “ ಪಾದದೂಳಿಗದೊಳು ಬೆಳೆದ 
ಬಾಲಕಿ? (ಸಂಧಿ ೧, ಪದ್ಮ ೪೫) ಎಂದು ಅರಿಕೆ ಮಾಡಿಕೊಂಡಿರುವುದರಿ:ದ 
ಹೊನ್ನಮ್ಮ ಕಿರಿಯತನದಿಂದಲೂ ಒಡೆ ಯರ ಪಟ್ಟಿದರಸಿಯಾದ ಎಳಂದೂರ 
ದೇವಾಜಮ್ಮಣ್ಣಿಯವರನ್ನು ಓಲೈಸಿಕೊಂಡು ಇದ್ದಳೆಂದು ತೋರುತ್ತದೆ. 
ಆಮೇಲೆ ದೊರೆಗಳ ಪರಿಜನರ ಗುಂಪಿಗೆ ಸೇರಿ ಅರಸರ ಸಂಚಿಯ ಸೇವಕಳಾ 
ಗಿದ್ದಳೆಂದು ತಿಳಿದುಬರುತ್ತದೆ. ಈ ಕೆಲಸದಲ್ಲಿ ತುಂಬ ಗೌರವವನ್ನೂ, 
ಅಭಿಮಾನವನ್ನೂ ವಹಿಸಿದ್ದಳೆಂಬುದು ಆಕೆ ಪ್ರತಿ ಸಂಧಿಯ ಕಡೆಯ 
ಪದ್ಯವನ್ನು ಹಾಡುವ ರೀತಿಯಿಂದಲೇ ಗೊತ್ತಾಗುತ್ತದೆ; ಆಕೆ ತನ್ನ 
ವೃತ್ತಿಯಲ್ಲಿ ಕಾಣುವ ಮೆಚ್ಚಿಗೆ ತಿಳಿಯುತ್ತದೆ. ಉದಾಹರಣೆ : 


ಚೆನ್ನಿಗ ಚಿಕದೇವರಾಯ`ನ ಸಂಚಿಯ 
ಹೊನ್ನಮ್ಮನುಸುರ್ದ ಕಬ್ಬದೊಳು 
ಉನ್ನತಿವಡೆದೊಪ್ಪಿದುದೈ ದನೆಯ ಸಂಧಿ 
ಸನ್ನುತ ಗುಣಸಂಬಂಧಿ (೫, ೫೦) 
ರಾಜದಂಪತಿಗಳು ಹೊನ್ನಮ್ಮನ ಓದಿಗೆ ಅವಕಾಶವನ್ನು ಕಲ್ಪಿಸಿಕೊಡು 
ತ್ನಾರೆ.. ವಿದ್ಕಾಗುರುವಾದ ಅಳಸಿಂಗರಾರ್ಯನು (ಮಿತ್ರವಿಂದಾ 
ಗೋವಿಂದದ ಕವಿ.) ಹೊನ್ನಮ್ಮನಿಗೆ ಕನ್ನಡ, ಸಂಸ್ಕೃತ ಸಾಹಿತ್ಯಾಭ್ಯಾಸವನ್ನು 
ಮಾಡಿಸುತ್ತಾನೆ. ರಾಜರ ಕರುಣೆಯಿಂದ " ಸ್‌ ಚೆಂಬೊನ್ನಾದಂತೆ ? 
ಹೊನ್ನಮ್ಮ ವಿದ್ಯಾವತಿಯಾಗುತ್ತಾಳೆ. ಈಕೆಯ ಸಂಸ್ಕೃತ ಭಾಷಾ 
ವ್ಯುಸಂಗವೂ, ಶಾಸ್ತ್ರಗ್ರಂಥ, ಧರ್ಮಗ್ರಂಥಗಳ ನಸ ವಿಶಿಷ್ಟಾ 
ತನಿಷ್ಠೆ ಮತ್ತು ಅಭ್ಯಾಸವೂ ಎಷ್ಟು ಆಳವಾಗಿದೆ ಎನ್ನಲು ಈ ಗ್ನ ಸ್ರಂಥದ 
ಠಿಕಾಸಂಧಿ, ಎರಡು ಮತ್ತು ಮೂರನೆಯ ಸಂಧಿಗಳು ಮತ್ತು 
ರ್ಟ ು ಸಂಧಿ ದೃಷ್ಟಾಂತವಾಗಿವೆ. ಗೃಹ್ಮಸೂತ್ರಾದಿಗಳನ್ನು ಅರಿತು, 


ದ್ವ 


ಪೀಠಿಕೆ 9 


ರಾಮಾಯಣ, ಮಹಾಭಾರತ, ಭಾಗವತ, ಭಗವದ್ಗೀತೆ, ಶ್ರೀ ವಿಷ್ಣು 
ಪುರಾಣಾದಿಗಳನ್ನೂ ಪಾರಾಯಣ ಮಾಡಿದ್ದಳು ಎಂಬುದು ಗೊತ್ತಾಗುತ್ತದೆ. 
ತಾನು "ಸಿ ಬೀಕರಣ ” ಮಾಡಿದ ಗ್ರಂಥಗಳು, ತನ್ನ ಕಾವ್ಯದ ಆಕರಗಳು 
ಯಾವುವೆಂಬುದನ್ನು ಹೇಳಿದ್ದಾಳೆ. ಒಂಬತ್ತನೆಯ ಸಂಧಿಯ “ಸಮ್ಮತಿ 
ವಚನ'ಗಳ ಪಕ್ಕದಲ್ಲಿ ಆಕರದ ಅಧ್ಯಾಯದ ಹಾಗೂ ಶ್ಲೋಕದ ಸಂಖ್ಯೆ 
ಯನ್ನು ತಿಳಿಸಿದ್ದಾಳೆ. 

ಸುಸಂಸ್ಕೃತಳಾದ ಹೊನ್ನಮ್ಮನಿಗೆ ಲೋಕಾನುಭವವುಂಟಾಗುತ್ತದೆ. ಹೆಣ್ಣಿನ 
ಬಾಳನ್ನು, ಜೀವನ ಲಕ್ಷಣವನ್ನು ಆಕೆ ಅರಿಯುತ್ತಾಳೆ ; ನೀತಿಯ ನೆಲೆಗಟ್ಟು 
ಯಾವುದೆಂಬುದನ್ನು ಗ್ರಹಿಸುತ್ತಾಳೆ. ಅರಸರ ಆಸ್ಥಾನದ ಉದಾತ್ತ ಆವರಣ 
ಹೊನ್ನಮ್ಮನ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ. ಜ್ಞಾನಿಯಾದ 
ಹೊನ್ನಮ್ಮ “ಕನ್ನಡ ಜಾಣೆ'ಯಾಗುತ್ತಾಳೆ. ಹೆಚ್ಚೇನು? * ಸರಸಸಾಹಿತ್ಯದ 
ವರದೇವತೆ' ಆಗಿಬಿಡುತ್ತಾಳೆ. ಆದರೂ ಆಕೆಯ ವ್ಯಕ್ತಿತ್ವ ವಿಚಾರಗಳೆರಡೂ 
ಮಾತಿಲ್ಲದ ಮೂಗರಂತಿರುತ್ತವೆ. ಆಕೆಯ ಪಾಂಡಿತ್ಯ ಪ್ರತಿಭೆಯ ವಿಷಯ 
ಆಕೆಯ ಗುರುವಾದ ಅಳಸಿಂಗಾರಾರ್ಯನಿಂದ ಚಿಕದೇವರಾಜ ಒಡೆಯರಿಗೆ 
ತಿಳಿಯುತ್ತದೆ. ಆಕೆ ತಿಳಿಗನ್ನಡದಲ್ಲಿ ಕಾವ್ಯವನ್ನು ಕಟ್ಟೆ ಹಾಡಲು ಸಾಕಷ್ಟು 
ಬಲ್ಲಿದಳಾಗಿರುವಳೆಂದು ಆ ರಾಜಸಭೆಯ ಸಾಹಿತಿಗಳೆಲ್ಲರೂ ಮನಗಾಣು 
ತ್ತಾರೆ. 

ಅರಳುವ ಹೂವಿನ ಪೆರಿಮಳೆ ಹರಡದೆ ಹೋಗುವುದೆ ? ಒಂದು ದಿನ 
ಒಳ ಓಲಗದಲ್ಲಿದ್ದ ರಾಜರು ತಮ್ಮ ಸ್ನೇಹದೃಷ್ಟಿಯನ್ನು ಹೊನ್ನಮ್ಮನ ಕಡೆಗೆ 
ಬೀರುತ್ತಾರೆ. ಅವಳನ್ನು ಮನ್ನಿಸಲೆಂದು ಮುಖ್ಯರಾಣಿಯಾದ ದೇವಮ್ಮನ 
ಮುಖವನ್ನು ನೋಡಿ--ಅರಸಿ ಕೇಳು, ಪರಮಾರ್ಥವಾದಿ ಅಳಸಿಂಗ 
ರಾರ್ಯನು ಈ ಹೊನ್ನಿ " ಸರಸ ಸಾಹಿತ್ಯದ ವರದೇವತೆ'ಯೆಂದು ಬಣ್ಣಿಸಿ 
ರುತ್ತಾನೆ. ಓದು ಕಲಿಸಿದವರು ಹೀಗೆ ಹೇಳಬೇಕಾದರೆ ಶಿಷ್ಯರಲ್ಲಿ ತಿರುಳು 
ಇರಲೇ ಬೇಕು; " ಇವಳು ಕಾವ್ಕಾಲಂಕಾರ ನಾಟಕಗಳ ಪವಣಿಗೆಯಿರವ 
ಬಲ್ಲವಳು'; ಈಕೆಯ ಕಾವ್ಯ ಕೇಳಲು ನನಗೆ ತುಂಬ ಕುತೂಹಲ; ಈಕೆಯಿಂದ 
" ಕವಿತೆಯೊಂದನು ಪೇಳಿಸು' ಎಂದು ಹೇಳುತ್ತಾರೆ. ಹೊನ್ನಮ್ಮನಿಗೆ 
ತಾಯಿಯಂತಿರುವ ರಾಣಿ "ಹೊನ್ನಿ ಬಾ ಹೊನ್ನಕ್ಕ ಬಾ” ಎಂದು "ಕರವಿಡಿದು' 


10 ಪೀಠಿಕೆ 


ಮಮತೆಯಿಂದ ಮಾತನಾಡುತ್ತಾರೆ ; ಅವರು ಒಳ್ಳೆಯ ವಿದ್ಯಾವತಿ, ತಿಳಿವಿನ 
ಸಫಲತೆ ಎಲ್ಲಿದೆ ಎಂಬುದನ್ನು ಅರಿತವರು. “ಕಲಿತ ಬಿಜ್ಜೆಯೆ ಬಲ್ಲವರಿಗೆ 
ಕೇಳಿಪುದೈಸೆ ಫಲ'. ಧೈರ್ಯವಾಗಿ ಕಾವ್ಯವನ್ನು ಹಾಡು ಕಂದ, ಕಟ್ಟಾಣಿ, 
ಎಂದು ಹೊನ್ನಮ್ಮನಿಗೆ ಪ್ರೋತ್ಸಾಹ ಕೊಡುತ್ತಾರೆ. ಕಾವ್ಕರಚನೆಗೆ 
ಮೊದಲು ಕೃತಜ್ಞ ಸ್ವಭಾವದ ಹೊನ್ನಮ್ಮ ರಾಜಭಕ್ತಿಯನ್ನು ತೋರಿಸು 
ತ್ತಾಳೆ, ಶ್ರದ್ಧಾಂಜಲಿಯನ್ನು ಒಡೆಯರಿಗೆ ನಿವೇದಿಸುತ್ತಾಳೆ : 
ಅರಸ ಕೇಳೆನಗೆ ನಿನ್ನಡಿಯೂಳಿಗಮೊಂ 
ದರಸಿಯರಡಿಯೊಲ್ಮೆಯೊಂದು 
ಪರಿಕಿಪೊಡಖಿಳಾರ್ಥ ಸಾಧನಂಗಳಿಗಿವು 
ನೆರವಾಗಿಹವು ನೇಮದೊಳು (೧, ೩೧) 


ಕಾವ್ಯಕಲೆಯನ್ನು ಅರಿತ ರಾಜರು ಹೊನ್ನಮ್ಮ ಎಂಥ ಕಾವ್ಯ ರಚಿಸ 
ಬೇಕೆಂಬುದನ್ನು ತಾವೇ ತಿಳಿಯಹೇಳುತ್ತಾರೆ ; ಈಕೆ ಕಾವ್ಯಶಕ್ತಿಯನ್ನು ಪಡೆ 
ದಿದ್ದಾಳೆ. ಆದ್ದರಿಂದ 


ಪವಣಿಗೆಯೊಪ್ಪೆ ಪುರುಳು ಪೊಗರೇರೆಯಂ 
ಗವಿಸೆಯಲಂಕಾರಗಳು 
ಕವಿದು ಪರಿಯೆ ರಸದೊಳ್ಗೆಂಪು (೧, ೨೬) 


ಹೊನ್ನಮ್ಮನ ಕಾವ್ಯ ಉದಿಸಲಿ ಎಂದು ಇಷ್ಟಪಡುತ್ತಾರೆ. ಹೊನ್ನಮ್ಮ 
ಪ್ರೌಢಕಾವ್ಯ ರಚಿಸಬೇಕೆಂದು ರಾಜರ ಆಶಯವಿದ್ದಿತೇನೊ? ಹೊನ್ನಮ್ಮ 
ಕಾವ್ಯ ಹೆಣೆಯಲು ಸಿದ್ಧವಾಗುತ್ತಾಳೆ; ಆದರೆ 


ಎನ್ನ ಕವಿತೆಗಬ್ಬದ ಬಗೆ 
ಈ ದಿವ್ಮ ಸಭೆಗೆ ಸಂಗತಮೆ (೧, ೪೫) 


ಎಂದು ಶಂಕಿಸುತ್ತಾಳೆ. ರಾಜಸಭೆ ತನ್ನ ಕಾವ್ಯ ಮೆಚ್ಚಬಹುದೆ, ಇಲ್ಲವೆ 
ಎಂದು ಸ್ವಂತ ಕಬ್ಬಿಗಿತಿಯೇ ತರ್ಕಿಸಬೇಕಾದರೆ, ಆಕೆಯ ಕಾವ್ಯದಲ್ಲಿ 
ಹೊಸತನ ವೈಲಕ್ಷಣ್ಯಗಳು ಇದ್ದಿರಬಹುದು. 


ಟ್ಟ ಟ್‌ ಟ್‌ ಛ್‌ ಟೋ ಟ್‌ ಪ್‌. 


ಪೀಠಿಕೆ 11 


೪ ಕಾವ್ಯದ ಉದ್ದೇಶ 


ಈ ಕಾವ್ಯವನ್ನು ಹಾಡುವುದಕ್ಕೆ ಮೊದಲು ಹೊನ್ನಮ್ಮ ಧೈರ್ಯದಿಂದ 
ತನ್ನ ಗ್ರಂಥ ಯಾವ ಬಗೆಯದು, ಮಹಾಕಾವ್ಯದ ನಿಯಮಗಳಿಗೆ ಒಳಪಟ್ಟಿ 
ದೆಯೆ, ಇಲ್ಲವೆ ಎಂಬುದನ್ನು ಸ್ಪಷ್ಟಪಡಿಸುತ್ತಾಳೆ : 


ಪದಿನೆಂಟು [ಬಣ್ಣನೆ]ಯೆಂದು ಬವಣಿಗೊಂಡು 

ಪದಗೆಟ್ಟು ಬಯಲ ಬಣ್ಣಿಸದೆ 
ಮುದದೊಡನಿಹಪರದೇಳ್ಗೆವಡೆಯೆ ಹದಿ 

ಬದೆಯ ಧರ್ಮವ ಬಣ್ಣಿಪೆನು (೧, ೪೬) 


ನಾನು ಸಂಪ ಪ್ರದಾಯಬದ್ಧ ವಾದ ಕಾವ್ಯವನ್ನು ರಚಿಸುವುದಿಲ್ಲ; ಧರ್ಮ 
ಕಾವ್ಯವನ್ನು, * ಸ್ತ್ರೀ ಗೀತ ವನ್ನು " ಪತಿವ್ರತಾಗೀತ ವನ್ನು ಹಾಡುತ್ತೇನೆ. 
ಇದರಿಂದ ನನ್ನ ಸೋದರಿಯರಿಗೆ ( ಸಂಸಾರವಂದಿಗರಾದಂಥವರಿಗೆ) ಇಹವೂ 
ಉಂಟು, ಪರವೂ ಉಂಟು ಎಂದು ಹೊನ್ನಮ್ಮ ಸಾರುತ್ತಾಳೆ. 

" ನಿರ್ಮಲ ಸತಿಯರ ಧರ್ಮ?’ ಈ ಕಾವ್ಯದ ತಿರುಳು, ಕೆನೆ, ವಿಷಯ 
ವನ್ನು ಸಂಗ್ರಹಿಸುವುದರಲ್ಲಿ ಪೂಜ್ಯರಿಗೆ ನಾನು ಕೇವಲ ಯಣಿ. 


ಆದಿಕಾವ್ಯದೊಳ್ಳೆ ದನೆಯ ವೇದದೊಳು ಮ 
ನ್ವಾದಿಕ ಧರ್ಮಶಾಸ್ತ್ರದೊಳು 
ಭೇದಿಸಿ ಪಿರಿಯರು ಪೇಳಿದುದನೆ ಕೃತಿ 
- ಗೈದಾನು ಕಿವಿಗೊಳಿಸಿದೆನು (೧, ೫೧) 


ಮಹನೀಯರು ವಿವರಿಸಿದುದನ್ನೇ ನಾನು ಕಾವ್ಯರೂಪದಲ್ಲಿ ಹಾಡು 
ತ್ತೇನೆ ಸೊಗಸುವಂತೆ ಸೊಲ್ಲಿಸುತ್ತೇನೆ ಎಂದು ಹೊನ್ನಮ್ಮ ನಮ್ರತೆಯಿಂದ 
ಹೇಳುತ್ತಾಳೆ. ಪಾತಿವ್ರತ್ಯದ ತತ್ವ ಮನುವಿನಂಥ ಮಹಾಮುನಿಗಳಿಂದ 
ನಿರೂಪಿತವಾದುದು ; ಆರ್ಷ ಮತ್ತು ಪುರಾಣ ಯುಗಗಳ ಶ್ರೇಷ್ಠಮಹಿಳೆ 
ಯರ ನಡತೆಯಲ್ಲಿ ಮೂಡಿದುದು ; ಅಮರವಾದುದು. ಇಂಥ ಘನ 
ವಿಷಯವನ್ನು ನನ್ನ ಕಾವ್ಯಕ್ಕೆ ಅಡಿಗಲ್ಲಾಗಿ ಮಾಡಿಕೊಂಡು ತತ್ವಪ್ರಧಾನ 
ವಾದ ಕಾವ್ಯವನ್ನು ರಚಿಸುತ್ತೇನೆ. .ಎಂದು ಹೊನ್ನಮ್ಮ ವಿಶದಪಡಿಸುತ್ತಾಳೆ. 


2 6 


12 ಪೀಠಿಕೆ 


ಮನೆಗೆಲಸದಲ್ಲಿ ತೊಡಗಿರುವ ಗೃಹಿಣಿಯರಿಗೆ ಬಾಳಿನ ಧೈ್ಯೇಯವೊಂದನ್ನು 
ತೋರಿಸಬೇಕು. ಗೃಹಿಣಿಯ ಭಾಗಕ್ಕೆ ಸೇವೆಯೇ ಪೂಜೆ, ತನ್ನವರ 
ಹಿತಚಿಂತನೆಯೇ ಆಕೆಯ ಶ್ರೇಯಸ್ಸು. ಸಂಸರಿಸುವ ” ಸತಿಯೆರಿಗೆ 
ಆತ್ಮೋನ್ನತಿಯನ್ನು ಉಂಟುಮಾಡಬಲ್ಲ ವ್ರತವೇ ಪತಿವ್ರತ ಅಥವಾ 
ಪತಿಪ್ರೇಮ. ಗೃಹಿಣಿಯ ಬಾಳಿನ ಹೆಗ್ಗುರಿಯನ್ನು ಆಕೆಗೆ ಖಚಿತವಾಗಿ 
ತಿಳಿಯಹೇಳಬೇಕೆಂಬುದೇ ಹೊನ್ನಮ್ಮನ ಆಶಯ. ಇದೇ ಈ ಕಾವ್ಯದ 
ದೊಡ್ಡ ಉದ್ದೇಶ. 
೫. “ಹದಿಬದೆಯ ಧರ್ಮ 'ದ ಸಾಧ್ವಿಯ ಚಿತ್ರ 

ಈ ಕಾವ್ಯದಲ್ಲಿ ಕಂಗೊಳಿಸುವ ಪತಿವ್ರತೆ ತತ್ವದ ಪುತ್ವಳಿಯಲ್ಲ, ಜೀವ 
ಕಾಂತಿಯ ಹೆಣ್ಣು. ಈ ಸಜ್ಜನೆ ಓದುಗರ ಕಣ್ಣುಮುಂದೆಯೇ ಬೆಳೆಯು 
ತ್ತಾಳೆ. ಈಕೆಯ ಮುಗ್ದವಾದ ಬದುಕು ನೋಡು ನೋಡುವಾಗಲೇ 
ಸಾರ್ಥಕಗೊಳ್ಳುತ್ತದೆ. ಈಕೆಯನ್ನು ಸತ್ವಸ್ಥಳನ್ನಾಗಿ ಮಾಡುತ್ತದೆ. ಈ 
ಕೋಮಲೆ ಅತ್ತೆಯ ಮನೆಗೆ ಬಂದ ಹೊಸತರಲ್ಲಿ (ಸಂಧಿ ೬) ಈಕೆಗೆ ಪತಿ 
ದರ್ಶನದ ಸಮಯ ಬರುತ್ತದೆ. ಇನಿಯನ ಗುರುತಿಲ್ಲ, ಮಾತನಾಡಿಸಲು 
ಧೈರ್ಯಸಾಲದು. ಮನಸ್ಸಿನ ಒಲವನ್ನು ಹೊರಸೂಸಲು ಈ ಸರಳೆಗೆ 
ಧಾರ್ಷ್ಯವಿಲ್ಲ. ಈ ಕಿರಿಯಳ ಚೆಲುವು ಸೊಗಸುಗಳು ಬಹುರಮ್ಯವಾಗಿ 
ಚಿತ್ರಿತವಾಗಿವೆ. ಪತಿಯನ್ನು ಪ್ರೀತಿಸುವುದೇ ಈ ಎಳೆಯಳ ಸ್ವಭಾವವಾಗಿ 
ಬಿಡುತ್ತದೆ (ಸಂಧಿ ೩). ತನ್ನ ಸಿಂಗಾರದ ವಿಚಾರದಲ್ಲಿ ನಲ್ಲನ ರುಚಿ 
ಹೇಗಿದೆಯೆಂಬುದನ್ನು ಈ ಚದುರೆ ತಿಳಿದಿದ್ದಾಳೆ. * ಆವ ಪರಿಯ ದೇಸಿ 
ಆಣ್ಮಗೆ ಬಗೆವರ್ಪುದು ” ಅಂಥ ಅಂದವಾದ ಉಡಿಗೆತೊಡಿಗೆಗಳನ್ನೇ ಧರಿಸು 
ತ್ತಾಳೆ; ಪ್ರಿಯನ ಚಿತ್ತವನ್ನು ತನ್ನ ಕಡೆಗೆ ಮತ್ತಷ್ಟು ಸೆಳೆಯುತ್ತಾಳೆ. 
ಪತಿಯೊಡನೆ ಹೇಗೆ ವರ್ತಿಸಬೇಕು, ಹೇಗೆ ನಡೆದುಕೊಳ್ಳಬೇಕು ಎಂಬ 
ವಿಚಾರ ಈ ತರುಣಿಗೆ ಒಂದು ಶಾಸ್ತ್ರದಷ್ಟು ಮಹತ್ವದ್ಧಾಗುತ್ತದೆ. " ಇಂತು 
ನೋಡುವೆನಿಂತು ನುಡಿವೆನಿಂತಿರ್ಪೆ” (ಸಂಧಿ ೩). ಕಾಂತನು ಮನೆಗೆ 
ಬಂದರೆ ಈ ರಮಣಿಯ ಸಡಗರ ಮೇರೆ ಮಾರುತ್ತದೆ. ಮನದ ಉಬ್ಬಿನಿಂದ 
ಆತನನ್ನು ಉಪಚರಿಸಲು ಧಾವಿಸುತ್ತಾಳೆ. ವಲ್ಲಭನ ಪರಿಚರ್ಯೆಯೇ 
ಈ ಪ್ರೇವಿ:ಯ ಸುಖವಾಗುತ್ತದೆ. 


ಪಿ:ರಿಕೆ 13 


ಸಂಸಾರದ ತಾಪತ್ರಯ ಮೆಲ್ಲಮೆಲ್ಲಗೆ ಈ ಸುಕುಮಾರಿಸುನ್ನು ಬಾಧಿ 
ಸಲು ಪ್ರಾರಂಭಿಸುತ್ತದೆ. ಆದರೂ ಈಕೆ ಧೈರ್ಯಗುಂದುವುದಿಲ್ಲ. ಪತಿಗೆ 
ಸಿಟ್ಟು ಬಂದಿದೆ : ಕೂಗಾಡುತ್ತಿದ್ದಾನೆ (ಸಂಧಿ ೩). ಆಗ ಉಚಿತಜ್ಞಳಾದ 
ಈ ಯುವತಿ ನಮ್ರತೆಯಿಂದ ಒಪ್ಪುತ್ತಾಳೆ: ತಾತ್ಕಾಲಿಕವಾಗಿ ಹೆದರಿ 
ಹಿಂದೆಗೆದರೂ, ಪತಿಯ ಕೋಪ ಆರಿದಮೇಲೆ ಬಹಳೆ ಜಾಣತನದಿಂದ ಆತನೆ 
ತಪ್ಪು ಹೀಗಿದೆಯೆಂದು ವಿನಯದಿಂದ ತೋರಿಸಿಕೊಡುತ್ತಾಳೆ. ಪತಿಯಲ್ಲಿ 
ಸರ್ವಸ್ವವನ್ನು ಕಾಣುವ ಶಕ್ತಿಯನ್ನು ಹೊಂದಿದ ಈ ಸಾಧ್ವಿ ಆತನ ತಂದೆ 
ತಾಯಿಗಳನ್ನೂ, ಬಂಧುಬಳಗದವರನ್ನೂ ತುಂಬ ಸ್ನೇಹ ಸನ್ಮಾನದಿಂದ 
ಕಂಡರೆ ಅದರಲ್ಲಿ ಸೋಜಿಗವೇನಿದೆ ? (ಸಂಧಿ ೪). 

ಮನೆಯೆಂಬ ಶಾಲೆ ಈಕೆಗೆ ತಕ್ಕದ್ದನ್ನೇ ಮಾಡಲು ಬಲವನ್ನು ಕೊಡು 
ತ್ತದೆ. ತಾಯಾದ ಈಕೆ ವತ್ಸಲತೆಯಿಂದ ಹೆಣ್ಣುಮಕ್ಕಳನ್ನು ಮನ್ನಿಸುತ್ತಾಳೆ. 
ತಪ್ಪು ಮಾಡಿದ ಮಗಳಿಗೆ ಮನಕರಗಿ ಆದರೂ ನ್ಯಾಯನಿಷ್ಕುರವಾಗಿ 
ಬುದ್ಧಿ ಕಲಿಸುತ್ತಾಳೆ (ಸಂಧಿ ೫). ಈ ಒಳ್ಳೆಯ ತಾಯಿ ತನ್ನ ಹೆಣ್ಣು 
ಮಕ್ಕಳಿಗೆ ಕೊಡುವ ಶಿಕ್ಷಣ ಅವರಿಗೆ ಉತ್ತಮವಾದದ್ದು ; ತನಗೆ ಕೀರ್ತಿ 
ತರುವ-ತಹುದು. 

ಇಷ್ಟುಹೊತ್ತಿಗೆ ಈ ಮಹಿಳೆ ಸಂಸಾರದಲ್ಲಿ ನುರಿತು ಆ ದೊಡ್ಡ 
ಕುಟುಂಬದ ಕಾರ್ಯಾಡಳಿತವನ್ನು ನಿರ್ವಹಿಸಲು ಶಕ್ತಳಾಗಿದ್ದಾಳ. ಈ 
ಪತಿವ್ರತೆಯ ಬದುಕು ಈಗ ಶುಭವಾಗಿದೆ (ಸಂಧಿ ೮). ಈಕೆ ಮನೆಯ 
ಅನ್ನಪೂರ್ಣೆಯಾಗಿದ್ದಾಳೆ. ಎಲ್ಲರಿಗೆ ಮೇಲ್ಮೆಯನ್ನು ಕೋರುತ್ತ, ಎಲ್ಲರಿ 
ಗಾಗಿ ದುಡಿಯುವುದೇ ಈಕೆಯ ಸ ಭಾವವಾಗಿ ಪರಿಣಮಿಸಿದೆ. ಪತಿವ್ರತಾ 
ಧರ್ಮ ರಕ್ತಗತವಾಗಿದೆ. ಮಕ್ಕಳಿಗೆ ಚಿಕ್ಕವರಿಗೆ ಈ ಸುವ್ರತೆ ಮೇಲ್ಪಂಕ್ತಿ 
ಯಾಗಿದ್ದಾಳೆ. ಈಕೆ ನಿಷ್ಕಾವಂತಳು, ಉದ್ಯೋಗಿ, ದೈವಭಕ್ತೆ. ಶ್ರೇಯಸ್ಸಿನ 
ದಾರಿ ಈಕೆಗೆ ತಿಳಿದಿದೆ. ಈ ಆದರ್ಶಗೃಹಿಣಿಯ ಮನಸ್ಸು ಜಗಕ್ಕಿಂತ 
ಮಿಗಿಲಾಗಿದೆ ; ಸಕಲರಿಗೆ ಮಂಗಳವನ್ನು ಹಾರೈಸುವಷ್ಟು ಮಹತ್ತರವಾಗಿದೆ. 
ಶುಚಿಯಾಗಿ ಈ ನಿರ್ಮಲೆ ಅಡಿಗೆ ಮಾಡಿದ್ದಾಳೆ. ಆತಂಕವಿಲ್ಲದೆ ತಿಳಿ 
ಮನದಿಂದ ಈ ಪುಣ್ಮವಂತಳು ದೇವರಮನೆಯಲ್ಲಿ ಕುಳಿತಿದ್ದಾಳೆ. ಭಕ್ತಿ 
ಯಿಂದ ಬಾಗಿರುವಂತಿದೆ (ಸಂಧಿ ೮, ಪದ್ಮ ೩೦). ಕೈಗೆ ಬಿಡುವಿಲ್ಲ. ಭಾವ 


ರ್‌ 


14 ಪೀಠಿಕೆ 


ಬಂಜೆಯಲ್ಲ.  ರಂಗವಶ್ಲಿಯನ್ನು ಇಡುತ್ತಿದ್ದಾಳೆ; ಸಾಲುದೀಪವನ್ನೂ 
ಹೊತ್ತಿಸಿದ್ದಾಳೆ. . ಆ ಸೊಡರಿನ ಕಾಂತಿಯಂತೆ ಈಕೆಯ ಬಗೆಯಲ್ಲೂ 
ಒಂದು ಜ್ಯೋತಿ ಉರಿಯುತ್ತಿದೆ ಎಂಬಂತೆ ಈ ಗುಣಸಂಪನ್ನಳ ಮುಖ 
ತೇಜಸ್ಸಿನಿಂದ ಬೆಳಗುತ್ತಿದೆ. ಕೆಲಸದಲ್ಲಿದ್ದು, ಈ ಮಾನ್ಕಳು ಅದನ್ನು 
ಮಾರಿದ್ದಾಳೆ. ಸುಕೃತಶಾಲಿಯಾದ ಈ ಹದಿಬದೆ ಎಲ್ಲರಿಗೆ ಪೂಜ್ಯಳು, 
ಆದರಣೀಯಳು. 

ಈ ಕಾವ್ಯದಲ್ಲಿ ಹೊನ್ನಮ್ಮ ಸಾಧ್ವಿಯೊಬ್ಬಳ ದಿನಚರಿಯನ್ನು ಕಾಣಿಸಿ 
ದ್ದಾಳೆ. ಇಲ್ಲಿ ಹೊಳೆಯುವ ಪತಿವ್ರತೆಯ ಸ್ವಭಾವದ ಚಿತ್ರ ಈಕೆಯ 
ಕಾರ್ಯಕಲಾಪಗಳಿಂದಲೇ ಓದುಗರಿಗೆ ಹೆಚ್ಚು ಪರಿಚಯವಾಗುತ್ತದೆ. 
ಮನೆಯ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇದ್ದರೂ ಈ ಗುಣವಂತೆ ತುಂಬು 
ಜೀವನವನ್ನು ನಡಸುತ್ತಾಳೆ. ಈಕೆಯ ಘನವಾದ ನಡೆನುಡಿ, ಈಕೆಯ 
ಸಂಸ್ಕೃತಿಯ ಹೊರಹೊಮ್ಮು, ಈಕೆಯ ಸದಾಚಾರ, ಈಕೆಯ ವೃಕ್ತಿತ್ವ 
ಎಷ್ಟು ಸಮಂಜಸವಾಗಿ ಹೊಂದಿವೆ. ಈ ಕಾವ್ಯ ವೃಕ್ತಿಯೊಂದರ ಕಥೆಯಲ್ಲ ; 
ಮನೆಯ ಯಜಮಾನಿಯಾದ ಉತ್ತಮಂ ನಿತ್ಯಗಟ್ಟಲೆ ಕೆಲಸಗಳ *ಕೈಪಿಡಿ'. 
ಅಬಲೆಯಾದ ಈಕೆ ವಿಚಕ್ಷಣೆಯಿಂದೆ, ಆನಂದದಿಂದ, ಕಷ್ಟಸಾಧ್ಯವಾದ 
ಕರ್ತವ್ಯಗಳನ್ನು ಕೈಕೊಳ್ಳುತ್ತಾಳೆ. ಇವು ಶ್ರಮದ, ನೇಮದ ಕಜ್ಜಗಳು. 
ಹಿಡಿವ ಕೆಲಸಗಳನ್ನು ಪ್ರಸನ್ನತೆಯಿಂದ, ನಿರಲಸತೆಯಿಂದ ಕೊನೆಮುಟ್ಟಿಸುವ 
ಛಲ ಬಲಗಳು ಪತಿವ್ರತೆಗೆ ಇವೆ. 

" ಪರಮ ಪತಿವ್ರತೆಯರ ನಡತೆ? ಈ ಕಾವ್ಯದಲ್ಲಿ ಪ್ರತಿಪಾದಿಸಿರುವ 
ವಿಷಯವಾಗಿದೆ. ಯತಿ ವ್ರತಿಗಳೆ ಉಗ್ರತಪವನ್ನು ಮಾರಿಸಬಲ್ಲ 
ಮಹಿಮಾ ವಿಶೇಷತೆ ಸುಚರಿತೆಯ ಮನೆಗೆಲಸಗಳಿಗೆ ಲಭಿಸಿದೆ : 

ಕಡುನೇಮವಿಡಿದು ಕಕ್ಕಸಗೊಂಡು ಮುನಿವರ 
ರೊಡರಿಸುವುಗ್ರತಪಗಳು 
ಮಡದಿಯರಿನಿಯರ ಮನವರಿತೆಸಗುವ 
ನಡತೆಗಳಿಗೆ ಪಡಿಯಲ್ಲ (೨, ೨೮) 
ಆದುದರಿಂದ ಕುಲಸತಿಯ ಪ್ರತಿದಿನದ ಕೆಲಸಗಳ ವಿಚಾರದಲ್ಲಿ ವಿವರವಾಗಿ 
ತಿಳಿದುಕೊಳ್ಳಬೇಕೆಂದು ಓದುಗರಿಗೆ ಆದರ ಕುತೂಹಲಗಳು ಜನಿಸುತ್ತವೆ 


(ಎಂಟನೆಯ ಸಂಧಿ). 


ಪೀಠಿಕೆ ಷ್‌ 15 


೬. "ಹದಿಬದೆಯ ಥರ್ಮ 'ದಲ್ಲಿ ನೀತಿಯ ಸ್ಥಾನ 
ಮನುಷ್ಯನ ಬದುಕು ಕಾವ್ಯಕ್ಕೆ ವಸ್ತುವಾಗುತ್ತದೆ; ಹಾಗೆಯೇ ಆತನ 
ಬಾಳ ಬೆಳವಣಿಗೆಗೆ ಸಹಾಯ ಮಾಡುವ ಧರ್ಮ ನೀತಿಗಳಿಗೂ ಕಾವ್ಯದಲ್ಲಿ 
ಎಡೆ ದೊರಕುತ್ತದೆ. “ ನೀತಿಯನ್ನು ಸುಲಭವಾದ ಮಾತುಗಳಿಂದ ಹೇಳ 
ಹೊರಟ ಗ್ರಂಥ ಸಾಹಿತ್ಯವೇ * ಆಗುತ್ತದೆ. ಕನ್ನಡದ ಪ್ರಾಚೀನ ಸಾಹಿತ್ಯ 
ವಿಶೇಷವಾಗಿ ನೀತಿಯನ್ನು ಉಪದೇಶಿಸುವಂತಹುದೂ ಮತಪ್ರಧಾನ 
ವಾದದ್ದೂ ಆಗಿದೆ. ಹಿಂದಿನ ಕವಿಗಳ ಸ್ವಭಾವಕ್ಕೆ ಅದು ಸಹಜವಾಗಿತ್ತು. 
ಹೊನ್ನಮ್ಮ * ಉದಾರಜೀವಿ', ತನ್ನ ಕಾಲದ ಸಹೋದರಿಯರ ಬದುಕನ್ನೇ 
ತನ್ನ ಕಾವ್ಯದಲ್ಲಿ ಪ್ರತಿಬಿಂಬಿಸಿದ್ದಾಳೆ. ಅಂದಿನ ಸ್ತ್ರೀಯರಿಗೆ ಮದುವೆ 
ಮಾಡಿಕೊಂಡು ಸಂಸಾರ ನಿರ್ವಹಿಸುವುದೇ ಬದುಕಿನ ಮುಖ್ಯ ಧ್ಯೇಯವಾ 
ಗಿತ್ತು. ಪಾತಿವ್ರತ್ಯ ಸಂಸಾರವಂದಿಗರಾದ ಸೋದರಿಯರ ಉಸಿರು. 
ಪ್ರಕೃತಿಗನುಸಾರವಾಗಿ ವ್ಯಕ್ತಿ ವ್ಯಕ್ತಿಗಳಿಗೆ ವ್ಯತ್ಕಾಸವಿರಬಹುದು ; ಆದರೆ 
ಪತಿವ್ರತೆಯರ ಸದಾಚಾರ ಸೂತ್ರಗಳಲ್ಲಿ ಭೇದವಿಲ್ಲ. ಅವರ ಕುಲವೊಂದೆ, 
ಶೀಲವೊಂದೆ. ಸತಿಯರ ಮಹಾಭಾವ ವಿಕಾಸವಾಗಲು ಅವರ ಶುಚಿ ಶೀಲ 
ದಾರಿಮಾಡಿಕೊಡುತ್ತದೆ. ತನ್ನ ಗೃಹಿಣಿಯಾದ ಸೋದರಿ " ಉತ್ತಮಳು 
ಸತ್ತಮಳಾಗಲ್ಲಿ ತಿಳಿಗೇಡಿ ಜಾಣಳಾಗಲ್ಲಿ ದುಡುಕುಳ್ಳವಳು ಸಹನಶೀಲ 
ಳಾಗಲಿ” ಎಂದು ಹೊನ್ನಮ್ಮ ಈ ನೀತಿಕಾವ್ಯವನ್ನು ಹಾಡಿದ್ದಾಳೆ. , ಇಲ್ಲಿ 
ನೀತಿ ಮುಚ್ಚುಮರೆಯಿಲ್ಲದೆ ಕಾಣುತ್ತದೆ : 
ಬಸಿರೊಳು ಬಂದ ಕುವರನಾದೊಡಮೇನು 
ಪೊಸವರೆಯದ ಪುರುಷನನು 
ಒಸೆದು ನಿಟ್ಟಿಸಿಯೊಡಲೋಜೆಯೊಳ್ಳುಗಳ ಬ 
ಣ್ಮಿಸಲಾಗದು ಭಾವೆಯರು (೪, ೩೩) 


ಎಂಬುದಾಗಿ ಹೊನ್ನಮ್ಮ ಕಾವ್ಯದಲ್ಲಿ ಹೇಳುತ್ತಾಳೆ. ಆದರೆ ಉಪದೇಶ 
"ಮಾಡುವ ರೀತಿ ಹಿತವಾಗಿದೆ. ಪತಿವ್ರತೆಯ ಚಿತ್ರವನ್ನು ಮಸುಳಿಸುವಷ್ಟು 
| ಹೆಚ್ಚಾಗಿ ನೀತಿ ಬೆಳೆದಿಲ್ಲ. ಕಾವ್ಯನಾಯಕಿಯಾದ ಸಾಧ್ವಿಯನ್ನೂ ಆಕೆಯ 
ಹಿನ್ನೆಲೆಯನ್ನೂ ಸುಲಕ್ಷಣವಾಗಿಸಿ, ರಸಭಂಗವಾಗದಂತೆ ನಡುವೆ ಬರುತ್ತದೆ, 


16 ಪೀಠಿಕೆ 


ಈ ಕಾವ್ಯದ ಮೊದಲಿನ ಎರಡು ಸಂಧಿಗಳು ಪೀಠಿಕಾರೂಪದಲ್ಲಿವೆ. 
ಆಮೇಲೆ ಹೊನ್ನಮ್ಮ ಹದಿಬದೆಯ ಜೀವನಾನುಭವದಲ್ಲಿ ನೀತಿಯನ್ನು 
ಬೆರಸಿದ್ದಾಳೆ; ಅದು ಸಜೀವಗೊಂಡು ಸರಸವಾಗುವಂತೆ ಮಾಡಿದಾಳೆ. 
ಸುಚರಿತೆಯ ರೂಪು ಗುಣ ಕಾರ್ಯಗಳು ಓದುಗರಿಗೆ ಕಾವ್ಯದಲ್ಲಿ ಸುಲಭ 
ವಾಗಿ ಕಂಗೊಳಿಸುವಂತೆ ಮಾಡಿದ್ದಾಳೆ. ಗ್ರಂಥದಲ್ಲಿ ಕಾವ್ಯಾಂಶಗಳು 
ತುಂಬಿವೆ. ಆದರೂ ಇದು " ನೀತಿಕಾವ್ಯ ವೆಂದು ಒಪ್ಪಲೇಬೇಕು. 


ಧರ್ಮದ ತನಿಗಂಪು ತಲೆದೋರೆ ಕಾವ್ಮದ 
ಪೆರ್ಮೆ ಬೇರ್ವರಿದು ಬಿತ್ತರಿಸೆ (೧, ೪೮) 
ಈ ಗ್ರಂಥ ಬರೆದಿದ್ದಾಳೆ. 
ಭಕ್ತಿ ನವರಸಗಳ ತವರು. ಸತಿಯ ಪತಿವಿಷಯದ ಅನುರಾಗ ಶುದ್ಧ 
ಭಾವ, ಏಕೋಭಾವವಾಗಿ ಭಕ್ತಿಯ ಬಣ್ಣವನ್ನು ತಾಳುವವರೆಗೆ ಅದರ 
ಏರಿಕೆಯನ್ನು ಕವಿಪ್ರತಿಭೆಯಿಂದ ಸ್ಫುಟಪಡಿಸಿರುತ್ತಾಳೆ. ಸಾಧ್ವಿಯ 
ಚಿನ್ನದಂಥ ಸಂಸಾರದ ಸುಖಚಿತ್ರವನ್ನು ಕೆತ್ತಿದ್ದಾಳೆ. ಕಾವ್ಯವನ್ನು 
ಹಾಡುವಾಗ ನೀತಿಶಾಸ್ತ್ರಜ್ಞನ ಮನೋಭಾವವನ್ನು ತೋರದ ರಸಯುಷಿಯ 
ಅಕ್ಕರೆಯ ಮಾರ್ದವವನ್ನು ಕಾವ್ಯದಲ್ಲಿ ಎರೆದಿದ್ದಾಳೆ. ತನ್ನ ಊಹಾ 
ಶಕ್ತಿಯಿಂದ ಗೃಹಿಣಿಯ ಬದುಕಿನಲ್ಲಿ ಸಮರಸವಾಗಿದ್ದಾಳೆ ; ಗ್ರಂಥದ 
ಹಾಸುಹೊಕ್ಕಿನಲ್ಲಿ ತನ್ನ ಸೌಹಾರ್ದವನ್ನು ಒಂದುಗೂಡಿಸಿದ್ದಾಳೆ. ಆಮೇಲೆ 
ಕವಿನೀತಿಯನ್ನು ಸಾರುತ್ತಾಳೆ. ಹೆಣ್ಣಿನ ಗುಣ ಗೌರವವನ್ನು ಕೀರ್ತಿಸು 
ವಾಗ ಹೊನ್ನಮ್ಮನ ತಾಯ್ತನ ತಾನೇತಾನಾಗಿ ಉಕ್ಕುತ್ತದೆ. "ಕುವರಿ, 
"ಕಂದ, “ಅಣುಗಿ', ಮಗಳೆ, *ಪೆಣ್ಮಗು'. ಹೆಣ್ಣುಮಗುವನ್ನು 
ಸಂಬೋಧಿಸುವ ಈ ಮಾತುಗಳು ಸ್ನೇಹರಸದ ಹನಿಗಳಂತಿವೆ. 
ಕವಿಯ ಮನಸ್ಸು ಮತ್ತು ಮಾತಿನ ಸೊಗಸು ಈ ಗ್ರಂಥದಲ್ಲಿ ಕಂಡಿರು 
ವುದರಿಂದ ಇಲ್ಲಿ ಕಾವ್ಯ ಮತ್ತು ನೀತಿ ಗೆಳೆತನದಿಂದ ವರ್ತಿಸುತ್ತವೆ ಎನ್ನ 
ಬಹುದು. ಒಂದರ ಹೆಚ್ಚಳವನ್ನು ಇನ್ನೊಂದು ಕುಗ್ಗಿ ಸುವುದಿಲ್ಲ, ಒಂದ 
ನ್ನೊಂದು ಮುನ್ನಡಸಿಕೊಂಡು ಹೋಗುತ್ತದೆ. ಕಾವ್ಯದೃಷ್ಟಿಯಿಂದ, 
ವ್ಯಕ್ತಿಚಿತ್ರವೆಂದು ರಮ್ಮತೆ ಹೊಂದಿರುವ ಏಳನೆಯ ಸಂಧಿ (ವಿರಹಿಣಿಯ 


ಪೀಠಿಕೆ > 


ನಡೆಗನ್ನಡಿ) ಕಾತರಿಸುವ ಮನದ ಚಿತ್ರಣಕ್ಕೆ ಅರ್ಪಿತವಾಗಿದೆ. ಪತಿಯ 
ಅಗಲಿಕೆಯ ತಾಪದಿಂದ ಕಳವಳಿಸುವ ನಾಯಕಿಗೆ, ಔಚಿತ್ಯಬಲ್ಲ ಹೊನ್ನಮ್ಮ 
ನೀತಿಪಾಠ ಹೇಳಲು ಹೊರಡುವುದಿಲ್ಲ. ಒಂಬತ್ತನೆಯ ಸಂಧಿಯಲ್ಲಿ ಈ 
ಕಾವ್ಯದ ಸಾಧ್ವಿ ವಿಷ್ಣುಭಕ್ತಿಯ ದೀಕ್ಷೆ ತಾಳುತ್ತಾಳೆ. ಆದುದರಿಂದ 
ವಿಶಿಷ್ಟಾದ್ವೈತ ಮತದ ಪ್ರಕ್ರಿಯೆಗಳು ಕಾಣುತ್ತವೆ; ಪುರಾಣಗಳ ಮಹಿಮೆ, 
ನಾಮಸಂಕೀರ್ತನ, ದಾನಧರ್ಮದ ಅಗ್ಗಳಿಕೆ ಯಮಪುರಿಯ ದಾರಿಯ 
ಬಿಸ್ಕಿ ಬಿರುಸು... ಇವೆಲ್ಲ ನಿರೂಪಿತವಾಗಿವೆ. 


೭. ಈ ಕಾವ್ಯದಲ್ಲಿಧರ್ಮದಸ್ಥಾನ 
ಹೊನ್ನಮ್ಮ ಗೃಹಿಣಿಯ ಧರ್ಮ ಯಾವುದು ಎಂಬುದನ್ನು ಈ ಪುಸ್ತಕ 
ದಲ್ಲಿ ಸಮಾಲೋಚಿಸಿದ್ದಾಳೆ. ಗೃಹಿಣಿಯ ಬಾಳನ್ನು ಉದ್ದರಿಸಬಲ್ಲ ಧರ್ಮ, 
ಆಕೆಯ ಪರಮಕರ್ತವ್ಯ, ಪತಿವ್ರತಾಧರ್ಮ ಎಂದು ಇಲ್ಲಿ ಸ್ಪಷ್ಟವಾಗಿದೆ. 
ಪತಿಭಕ್ತಿಯೊಂದು ಶ್ರೀಪತಿ ಭಕ್ತಿಯೊಂದಿದ 
ರತಿಶಯಕಿನ್ನೆಣೆಯಿಲ್ಲ (೨, ೪) 
“ ಮಾಧವನ ಭಕ್ತಿಗೆ ಮತಭೇದವುಂಟು '. ಆದರೆ ಪತಿಭಕ್ತಿಯ ವಿಷಯದಲ್ಲಿ 
ಭಿನ್ನಾಭಿಪ್ರಾಯಗಳಿಗೆ ಆಸ್ಪದವಿಲ್ಲ. ಬದುಕಿನ ಬೇರೆ ಬೇರೆ ಅವಸ್ಥೆಗಳಲ್ಲಿ 
ಇರುವವರಿಗೆ ಆಯಾ ಸ್ವಳಗಳಿಗೆ ತಕ್ಕಂಥ ನಡವಳಿಯ ನಿಯಮಗಳೂ ಇರ 
ಬೇಕು. "ಧರ್ಮದ ತನಿಗಂಪು? ಕಾಣುವಾಗ ಈ ಗ್ರಂಥ ಮುಂದುವರಿ 
ಯುತ್ತದೆ. 
ತಿಳಿದೊ, ತಿಳಿಯದೆಯೊ ಗೃಹಿಣಿ ಒಳ್ಳೆಯದನ್ನು ಅನುಸರಿಸುತ್ತಾಳೆ. 
ಇದು ಆಕೆಯ ಸ ಓಭಾವಲಕ್ಷಣ. ಸಂಸಾರವತಿಯಾದ ಹೆಂಗಸಿನ ಕರ್ತವ್ಯ 
ಇಂಥಾದ್ದೆಂದು ಹೇಳಿದರೂ ತಪ್ಪಿಲ್ಲ. ತನ್ನ "ಭಾಗ್ಯದ ಫಲ' ಪತ್ತಿ 
ಆತನನ್ನು ನಿಷ್ಠೆಯಿಂದ ಓಲೈಸು ಎಂದು ಹೇಳುವ ಧರ್ಮವಚನ ಕಠಿಣ 
ವಾದುದಲ್ಲ ಪ್ರಿಯವಾದುದು. ಪತಿವ್ರತಾಧರ್ಮ ಬೇರೆಯಾಗಲ್ಲಿ ದೂರ 
ವಾಗಲಿ ಇರದೆ ಗೃಹಿಣಿಯ ನಿತ್ಕಗಟ್ಟಲೆಯ ಕೆಲಸಗಳಲ್ಲಿ ಹೊಂದಿಕೆಯಾಗಿದೆ. 
ಸ್ತ್ರೀಯರ ಹುಟ್ಟುಗುಣ ಶ್ರದ್ಧೆಯೆಂದು ಹೇಳಬಹುದು ; ಇಂಥ ಗೃಹಿಣಿ 
ಯರು ಸತೀಧರ್ಮವನ್ನು ಅಂಗೀಕರಿಸುವುದು, ಸಾಧಿಸುವುದು, ಕಷ್ಟವಲ್ಲ, 


18 ಹೀಠಿಕೆ 


ಆದರೆ ಈ ಕಾವ್ಯದಲ್ಲಿ ಪ್ರಾಶಸ್ತ್ಯವನ್ನು ಹೊಂದಿರುವುದು ಶಾಸ್ತ್ರಪ್ರರಾಣ ' 
ಗಳಲ್ಲಿ ಉಕ್ತವಾದ ಪತಿವ್ರತಾಧರ್ಮ. ಮನುಧರ್ಮಶಾಸ್ತ್ರದ (೫ನೆಯ 
ಅಧ್ಯಾಯ, ಶ್ಲೋಕ ೧೫೪ರ) ಉತ್ತರಾರ್ಧ ಹೀಗೆ ಹೇಳುತ್ತದೆ : 

" ಉಪಚರ್ಯಃ ಸ್ತ್ರಿಯಾ ಸಾಧ್ಯಾ ಸತತಂ ದೇವವತ್ಚತಿ:ಃ ' ಪತಿ ಸಾಧ್ನಿ ಕ 
ಯಾದ ಸ್ತ್ರೀಯಿಂದ ದೇವರಂತೆ ಯಾವಾಗಲೂ ಆರಾಧಿಸಲ್ಪಡಬೇಕು. 

ಶ್ರೀಮನ್ಮಹಾಭಾರತದ ವನಪರ್ವದಲ್ಲಿಯ ದ್ರೌಪದೀ ಸತ್ಯಭಾಮಾ 
ಸಂವಾದಪರ್ವ (ಅಧ್ಯಾಯ ೨೩೪) ದ್ರೌಪದಿ ಸತ್ಕಭಾಮೆಗೆ ಪತಿವಶೀಕರಣ 
ಮಂತ್ರವನ್ನು ಹೇಳುವ ನೆಪದಲ್ಲಿ ಪತಿವ್ರತಾಧರ್ಮವನ್ನು ವಿಶದಪಡಿಸುತ್ತದೆ. 
ಹೊನ್ನಮ್ಮನ ಕಾವ್ಮದ ಸತೀಧರ್ಮ ಅದರ ವ್ಯಾಖ್ಯಾನೆರೂಪದ್ದಾಗಿರು 
ವುದರಿಂದ ದ್ರೌಪದಿಯ ಮಾತಿನ ತಾತ್ಸರ್ಯವನ್ನು ಇಲ್ಲಿ ಕೊಟ್ಟಿದೆ. ಅದಕ್ಕೆ 
ಮೊದಲು ಅರ್ಥಗರ್ಭಿತವಾದ ಈ ಶ್ಲೋಕವಿದೆ : 


ಪತ್ಕಾಶ್ರಯೋ ಹಿ ಮೇ ಧರ್ಮೋ 
ಮತಃ ಸ್ತ್ರೀಣಾಂ ಸನಾತನಃ 
ಸ ದೇವಃ ಸಾ ಗತಿರ್ನಾರ್ಯಾ 
ಸ್ವಸ್ಯ ಕಾ ವಿಪ್ತಿಯಂ ಚರೇತ್‌ 
(ವನಪರ್ವ, ಅಧ್ಯಾಯ ೨೩೪, ಶ್ಲೋಕ ೩೯) 


« ಸತ್ಯಭಾಮೆ, ನಾನು ಕಾಮ ಕ್ರೋಧ ಅಹಂಕಾರಗಳನ್ನು ತ್ಯಜಿಸಿ ಸದಾ 
ಪತಿಸೇವೆ ಮಾಡುತ್ತೇನೆ. ನನ್ನ ಪತಿಯ ಸ್ನಾನ, ಭೋಜನ, ನಿದ್ರೆಗೆ ಮುಂಚೆ 
ಅವನ್ನು ಮಾಡುವುದಿಲ್ಲ; ಅವನು ತೆಗೆದುಕೊಳ್ಳದೆ. ಇರುವ ಆಹಾರ 
ಪಾನೀಯಗಳನ್ನು ನಾನೂ ತೃಜಿಸುತ್ತೇನೆ. . ಯಾವಾಗಲೂ ಆತನಿಗೆ 
ಅನುಕೂಲಳಾಗಿರುತ್ತೇನೆ. ಹೊಲ, ವನ ಅಥವಾ ನಗರದಿಂದ ಹಿಂದಿರುಗಿದ 
ಪತಿಯನ್ನು ಸಂಭ್ರಮದಿಂದ ಎದುರುಗೊಂಡು ವಂದಿಸಿ, ಕಾಲುತೊಳೆಯಲು 
ನೀರು ಕೊಟ್ಟು ಪೀಠ ಕೊಡುತ್ತೇನೆ. ಮನೆಯನ್ನೂ, ಮನೆಯ ಸಾಮಾನು 
ಗಳನ್ನೂ ಅಚ್ಚುಕಟ್ಟಾಗಿ ಇರಿಸುತ್ತೇನೆ. ಸಕಾಲದಲ್ಲಿ ಶುಚಿ ರುಚಿಯಾದ 
ಅನ್ನಾಹಾರಗಳನ್ನು ಮಾಡಿ ಪತಿಗೆ ಉಣಬಡಿಸುತ್ತೇನೆ. ಅತಿಥಿ ಅಭ್ಯಾಗತ 
ರನ್ನು ಸತ್ಯರಿಸುತ್ತೇನೆ ; ಗುರುಜನರನ್ನು ಮನ್ನಿಸುತ್ತೇನೆ. ಉಪದೇಶಗಳಿಗೆ 


ಪೀಠಿಕೆ 19 


ಒಳಪಟ್ಟು, ಅಲಂಕೃತಳಾಗಿ ಯಾವಾಗಲೂ ಪತಿಯ ಶ್ರೇಯಸ್ಸನ್ನೇ ಹಾರೈ 
ಸುತ್ತೇನೆ. ಸೋಮಾರಿತನವನ್ನು ತೊಲಗಿಸಿ ಯಾವಾಗಲೂ ಪತಿಗೆ ಹಿತ 
ವಾದದ್ದನ್ನೇ ಮಾಡುತ್ತೇನೆ ; ವಿನೋದದಲ್ಲಲ್ಲದೆ ನಗುವುದಿಲ್ಲ, ಮನೆ ಬಾಗಿಲ 
ಬಳಿ ನಿಲ್ಲುವುದಿಲ್ಲ ; ದುಷ್ಟ ಸ್ತ್ರೀಯರನ್ನು ಅನುಕರಿಸುವುದಿಲ್ಲ. ಯಾರಾದರೂ 
ಆಪ್ತರಿಗೋಸ್ಕರ ಪತಿ ಬೇರೆ ಕಡೆಗೆ ಹೋದರೆ, ಹ್ಮೂ ಗಂಧ, ಪರಿಮಳಗಳ 
ಸೊಗಸನ್ನು ತ್ಯಜಿಸಿ ನಾನು ವ್ರತವನ್ನು ಕೈಕೊಳ್ಳುತ್ತೇನೆ. ಪತಿಯೇ ಪತ್ನಿಯ 
ದೇವರು; ಅವನೇ ಆಕೆಗೆ ಆಶ್ರಯ; ಆಕೆಗೆ ನಿಜವಾಗಿ ಬೇರೆ ಗತಿಯಿಲ್ಲ ; 
ಹೀಗಿರುವಾಗ ಹೆಂಡತಿ ಹೇಗೆತಾನೆ ಕೆಡುಕನ್ನು ಪತಿಗೆ ಮಾಡಬಲ್ಲಳು ? ” 

ಇಂಥ ಪತಿವ್ರತಾಧರ್ಮ ವ್ಯಕ್ತಿಗತ ಜೀವನವನ್ನು ಅಳಿಸಬಲ್ಲಂಥಾದ್ದೆ ? 
ಬೆಳಸಬಲ್ಲಂಥಾದ್ದೆ ? * ಪಾಲು ನೀರುಗಳಂತೆ ” ಪತಿಸತಿಯರು ಇದ್ದರೆ, 
ಗೃಹಿಣಿ ಛಾಯಾಜೀವಿಯಾಗಿ ತನ್ನ ವೈಯಕ್ತಿಕ ಸ್ಪ ಭಾವಾಂಶವನ್ನು ಕಳೆದು 
ಕೊಳ್ಳದಿರುವಳೆ ಎಂಬ ಹೆದರಿಕೆ ಉಂಟಾಗುತ್ತದೆ. ಗೃಹಿಣಿ ಮೆಚ್ಚಿದ 
ಮನವೊಲಿದ ಕೆಲಸ ಮಾಡಲಿಕ್ಕೆ ಆಜ್ಞೆ ಬೇಕೆ? ಸ್ನೇಹ ಪ್ರೇಮಗಳನ್ನು 
ತೋರಿದರೆಂದು ಯಾರೂ ಕೈಹಿಡಿದು ಕಲಿಸಬೇಕಾಗಿಲ್ಲ. 


ಇಷ್ಟದೇವತೆಯಿವನೆಂದು ಪತಿಯೊಳು ವಿ 
ಶಿಷ್ಟ ಭಾವವ ಬಗೆಗೊಳಿಸಿ 
ಪತ್ನಿ ಆತನನ್ನು ಆರಾಧಿಸುತ್ತಾಳೆ. ಆದರೆ ಈ ಕೆಲಸವನ್ನು, 
| “ ಲಕ್ಷ್ಮೀಪತಿಯಾಣತಿಯೆಂದು ಬಗೆದು ' 
" ಈರೀತಿಯೊಳಿರ್ಪದೇಕಪತ್ನಿಯರಿಗೆ 
ನಾರಾಯಣನಾಜ್ಞೆಯೆಂದು 
ಆರೈದು ತಿಳಿದು. _ 


ಮಾಡಬೇಕೆ? ಪತಿಯನ್ನು ಪ್ರೀತಿಸಲು ಪತಿವ್ರತೆಗೆ ಸ್ವಾತಂತ್ರ್ಯವಿಲ್ಲವೆ ? 
" ಪಲವು ಧರ್ಮಂಗಳ ಬಳೆಯಿಪುದಾಯಾಸ '. ಹೊನ್ನಮ್ಮನ ಈ ಹೇಳಿಕೆ 
ಯನ್ನು ಎಲ್ಲರೂ ಒಪ್ಪಬೇಕಾದದ್ದು. ಎಲ್ಲ ಕೆಲಸ ಕರ್ತವ್ಯಗಳನ್ನೂ 
ಹಚ್ಚಿಕೊಂಡು, ಹೆಚ್ಚಿಸಿಕೊಂಡು ಶ್ರೇಯಸ್ಸನ್ನು ಪಡೆಯುವೆನೆಂದು 


20 ಪೀಠಿಕೆ 


ಹೊರಟರೆ, ಅದು ಹುಚ್ಚು ಹವ್ಮಾಸವಾಗುತ್ತದೆ. ಪ್ರೇಮ ಎಂಬ ಒಂದೇ 
ಬೆಳಕನ್ನು ಹಿಡಿದು ನಡೆಯುವುದು ಲೇಸು. 

ಪತಿವ್ರತಾಧರ್ಮಕ್ಕೆ ಮಿಗಿಲಾದ ಪರಂಪರೆ ಕೂಡ ಉಂಟು. ಪುರಾಣ 
ಗಳು ಖ್ಯಾತಿಯನ್ನು ಹೊಂದಿದ ಮಹಾ ಪತಿವ್ರತೆಯರ ಚರಿತಗಳನ್ನು 
ಉಗ್ಗ ಡಿಸುತ್ತವೆ. ಈ ಆದರ್ಶ ಮಹಿಳೆಯರನ್ನು ಸ್ಮರಿಸಿಕೊಂಡರೆ ಪಾತಿವ್ರತ್ಯ 
ವನ್ನು ಆಚರಿಸಲು ಇಮ್ಮಡಿ ಉತ್ಸಾಹ ಬರುತ್ತದೆ. ಈ ಸತೀಧರ್ಮ 
ದುಸ್ಸಾಧ್ಯವಾದುದಲ್ಲ; ಮನೆಗೆಲಸಗಳಲ್ಲಿ ಈ ಧರ್ಮವನ್ನು ಸಮನ್ವಯಿಸಿ 
ಇದರ ಅನುಷ್ಠಾನದಿಂದ ಗೃಹಿಣಿಯರು ಉತ್ತಮರಾಗಬಹುದಂ. 

ಹೊನ್ನಮ್ಮನಿಗೆ ಪುರಾಣಗಳಲ್ಲಿ ನಂಬಿಕೆಯಿದೆ, " ಮನ್ವಾದಿಕ ಧರ್ಮ 
ಶಾಸ್ತ್ರ 'ಗಳಲ್ಲಿ ಆದರವಿದೆ, ಪಾರಂಗತತೆಯಿದೆ. ಶ್ರೇಷ್ಠವಾದ ಪತಿವ್ರತಾ 
ಧರ್ಮದ ಜತೆಗೆ ಶಾಸ್ತ್ರಕಾರರ ಕಟ್ಟಳೆಗಳನ್ನು ಅಂಗೀಕರಿಸಿ ಹೊನ್ನಮ್ಮ ಈ 
ಎರಡು ಅಂಶಗಳನ್ನು “ ಹದಿಬದೆಯ ಧರ್ಮ 'ದಲ್ಲಿ ಜೋಡಿಸಿಕೊಂಡಿದಾಳೆ. 
ಇದರಿಂದ ಗೃಹಿಣಿಯ ಯಾಜಮಾನ್ಮಕ್ಕೆ ಹಾನಿ ತಟ್ಟುವಂತೆ ಕಾಣುತ್ತದೆ. 
"ಆಯ ಬೀಯದ ' ಆಲೋಚನೆ ಕೇಳಲು ಮಾತ್ರ ಆಕೆ ಬಾಧ್ಯಳಾದಂತೆ 
ತೋರುತ್ತದೆ. ಗೃಹಿಣಿಯ ಸ್ಥಾನಮಾನ ಸ್ವಾತಂತ್ರ್ಯಗಳು ಹೀಗೆಯೆ ಸರಿ 
ಎಂದು ನಿಶ್ಚಿತವಾಗಿ ಹೇಳಬಲ್ಲವರು ಯಾರಿದ್ದಾರೆ ? 

ಪತಿವ್ರತಾಧರ್ಮಕ್ಕೆ ಪ್ರೇಮ ಮೊದಲು; ಆದರ್ಶಪ್ರೇಮಿಗಳು ಆಮೇಲೆ; 
ಕಟ್ಟಳೆ ಕಾಲಕಾಲಕ್ಕೆ ತಕ್ಕಂತಲ್ಲವೆ ? 


೮. ಈ ಕಾವ್ಯದಲ್ಲಿ ಸ್ತ್ರೀಯರ ಸ್ಥಾನ 
ಸ್ತ್ರೀತ್ವದಲ್ಲಿ ಹೊನ್ನಮ್ಮನಿಗೆ ತುಂಬ ಗೌರವವಿದೆ. ಅದರ ಘನತೆಯನ್ನು 
ಅಭಿಮಾನದಿಂದ ಸಾರಲು ಹಿಂಜರಿದಿಲ್ಲ, ಹೆಣ್ಣೆಂದು ಈ ಮಗುವನ್ನು ಹೀನ 
ಗಳೆಯುವ ಸಮಾಜದ ರೂಢಿಯನ್ನು ನಯನುಡಿಗಳಿಂದ ಖಂಡಿಸುತ್ತಾಳೆ. 
ಪೆಣ್ಣಲ್ಲವೆ ತಮ್ಮನೆಲ್ಲ ಪಡೆದ ತಾಯಿ 
ಪೆಣ್ಣಲ್ಲವೆ ಪೊರೆದವಳು 
ಪೆಣ್ಣು ಪೆಣ್ಣೆಂದೇತಕೆ ಬೀಳುಗಳೆವರು 
ಕಣ್ಣು ಕಾಣದ ಗಾವಿಲರು (೫, ೭) 


ಪೀಠಿಕೆ 21 


ಹುಡುಗಿಗೆ ಹನ್ನೆರಡು ವರ್ಷಗಳಾಗುವವರೆಗೆ ಕಟ್ಟಳೆಯ ಭಯವಿಲ್ಲ 
ವೆಂದು ಕಾಣುತ್ತದೆ. ಆಮೇಲೆ ಆಕೆಯ ಬುದ್ಧಿಯ ಬೆಳವಣಿಗೆಗೆ ಶಾಸ್ತ್ರ 
ನಿಯಮಗಳ ರೂಪದಲ್ಲಿ ಅಡ್ಡಿಗಳು ಬರುತ್ತವೆ. ಅತ್ತೆಯ ಮನೆಯಲ್ಲಿ 
ಬಾಳುವಾಗ ನಿರ್ಬಂಧಗಳು ಗೃಹಿಣಿಯನ್ನು ಕಟ್ಟುತ್ತವೆ. ಧಾರ್ಮಿಕ 
ಶಾಸನಗಳ ಪ್ರಭಾವ ಒಂದು ಕಡೆ, ಮನೆಗೆಲಸಗಳ ಅವಾಂತರ ಒಂದು ಕಡೆ, 
ಅತ್ತೆಯ ಆಳಿಕೆ ಒಂದು ಕಡೆ ಗೃಹಿಣಿಯನ್ನು ಸುತ್ತುತ್ತವೆ. ತನ್ನ ಸ್ವತಂತ್ರ 
ವಿಚಾರಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಆವಶ್ಮಕವಾದ ಹಕ್ಕೂ, ಬಿಡುವೂ 
ಆಕೆಗೆ ಸಾಕಷ್ಟು ದೊರೆಯದೆ ಹೋಗುತ್ತದೆ. ಆದುದರಿಂದ ಆಕೆಯ 
ಸಂಪೂರ್ಣ ಅಭಿವೃದ್ಧಿ ಕುಗ್ಗಿ ದಂತಾಗುತ್ತದೆ ಎನ್ನಬಹುದು. ಗೃಹಿಣಿ 
ಯಾವಾಗಲೂ ಒಬ್ಬರ ಅಧೀನದಲ್ಲಿ ಇರಬೇಕು. *ನ ಸ್ತ್ರೀ ಸ್ವಾತಂತ್ರ್ಯ 
ುರ್ಹತಿ '. ಅವಳು ಒಡೆಯನ " ಒಡವೆ? ಮಾತ್ರ. 


ತಡೆಯದೆಳೆವೊಯೊಳು ತಂದೆತಾಯಿಗಳಿಗೆ 
ನಡುವರೆಯದೊಳು ನಲ್ಲನಿಗೆ 

ಕಡುಮುದುಪಾದ ಕಾಲದೊಳಾ ತನ್ನಣುಗರಿ : 
ಗಡಕಮೆನಿಪುದಬಲೆಯರು (೪, ೪೭) 


" ಪೊಸತಿಲ ಪೊರಗಡಿ ?'ಯಿಡದೆ ಮನೆಯಲ್ಲಿ ಘನವಾಗಿರುವ ಯಜ 
ಮಾನಿಯ * ಜಸವಳ್ಳಿ ಜಗವ ಪರ್ಬುವುದು '. 

ಸಂಪ್ರದಾಯಬದ್ಧಳಾದರೂ ಹೊನ್ನಮ್ಮ ಪತಿವ್ರತೆಗೆ ಕೊಟ್ಟಿರುವ 
ಮಹತ್ವ ಹೆಚ್ಚಿನದಾಗಿದೆ. ಇಕ್ಕಟ್ಟು ಬಿಕ್ಕಟ್ಟುಗಳೆ ಮೂಲಕವೇ ಗೃಹಿಣಿಯ 
ಅಂತಸ್ಸತ್ವ ಹೊರಹೊಮ್ಮುವುದು ಸಾಧ್ಯವೆಂಬ ನಂಬಿಕೆ ಹೊನ್ನಮ್ಮನಿಗೆ 
ಇದ್ದಿರಬಹುದು. ಅಂತೂ ಹೊನ್ನಮ್ಮ ಸ್ಟ್ರೀತ್ವಕ್ಕೆ ಕೊಟ್ಟಿರುವುದಕ್ಕಿಂತಲೂ 
ಹೆಚ್ಚಾಗಿ ಹದಿಬದೆಗೆ ಗೌರವವನ್ನು ಕೊಟ್ಟಿರುತ್ತಾಳೆ. ಪತಿವ್ರತೆಯ 
ಮಹಿಮೆಯ ಯಥಾರ್ಥಕಲ್ಪನೆ ಕೆಳಗಿನ ಈ ಪದ್ಯದಿಂದ ಉಂಟಾಗುತ್ತದೆ. 


ಉದಯಕಾಲದೊಳೆದ್ದೊಲಿದಿಷ್ಟದೈ ವದ 
ಪದಗಳ ಪುಡುವಂದದೊಳು 
ಹದಿಬದೆಯರ ಪೆಸರ್‌ಗೊಂಡು ಪೊಗಳ್ಳುದು 
ಬ ವಿದಿತವೈಸಲೆ ವೈದಿಕರಿಗೆ (೨, ೧೫) 


92 ಪೀಠಿಕೆ 


ಒಡವೆ, ಪರಾಧೀನತೆ, ಮನೆಯೊಳಗಿನ ಬದುಕು “ಇಂಥ ಅಭಿಪ್ರಾಯ 
ಗಳು ಆಧುನಿಕ ಗೃಹಿಣಿಗೆ ವಿಚಿತ್ರವಾಗಿ ಕಾಣಬಹುದು. ಆದರೆ ಈ ಗ್ರಂಥ 
ಅಂದಿನ ಧಾರ್ಮಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಫಲವಾಗಿದೆ. ಆಗ, 
ಜನರು ರೂಢಿ ವಾಡಿಕೆಗಳಿಗೆ ಒಳಪಟ್ಟು ನಡೆಯುತ್ತಿದ್ದರು ; ಶಾಸ್ತ್ರಪುರಾಣ 
ಗಳ ಹೇಳಿಕೆಯನ್ನು ಒಪ್ಪಿ ಅದರಂತೆ ವರ್ತಿಸುತ್ತಿದ್ದರು. ಹೊನ್ನಮ್ಮ 
ಕೂಡ ಹೆತ್ತು ಜನರ ವಿಚಾರಸರಣಿಯನ್ನೇ ಸಮ್ಮತಿಸಿ ಕಾವ್ಯವನ್ನು ಈ 
ದೃಷ್ಟಿಯಿಂದಲೇ ಬರೆದಿದ್ದಾಳೆ, ಇದಲ್ಲದೆ ಆ ಕಾಲದಲ್ಲಿ ಈಗ ಪ್ರಚಲಿತ 
ವಾಗಿರುವ ಸಮಾನತೆ, ಸ್ವಾತಂತ್ರ್ಯ ಮೊದಲಾದ ಪಲ್ಲವಿಗಳು ಕಾಣಿಸಿ ಜನರ 
ಯೋಚನಾಕ್ರಮವನ್ನು ಬದಲಾಯಿಸಿರಲಿಲ್ಲ. 

೯. ಆಧುನಿಕ ದೃಷ್ಟಿ 

ಈಗಿನ ಅಭಿಪ್ರಾಯಗಳ ಅಳತೆಯ ಕಡ್ಡಿಯಿಂದ ಹೊನ್ನಮ್ಮನ ಕಾವ್ಯ 
ವನ್ನು ವಿಮರ್ಶಿಸುವುದು ನ್ಮಾಯವಲ್ಲ. ಇಂದಿನ ಗೃಹಿಣಿಗೂ ಹೊನ್ನಮ್ಮನ 
ಕಾವ್ಯನಾಯಕಿಯಾದ ಗೃಹಿಣಿಗೂ ಕೆಲವಂಶಗಳಲ್ಲಿ ವೃತ್ಮಾಸಗಳು ಕಂಡು 
ಬರುತ್ತವೆ. ಹೊನ್ನಮ್ಮನ ಗೃಹಿಣಿಗಿಂತ ಇಂದಿನ ಗೃಹಿಣಿ ಆವರಿಸಿರುವ 
ಕಾರ್ಯಕ್ಷೇತ್ರ ವಿಶಾಲವಾದದ್ದು. ಶೀಲಸ್ವಭಾವದ ಉತ್ತಮತೆಯಲ್ಲಿ 
ಇಬ್ಬರೂ ಸರಿಸಮಾನರು. ಆದರೆ ಇಂದಿನ ಗೃಹಿಣಿಗೆ ಹೆಚ್ಚು ಸೌಲಭ್ಯಗಳು 
ದೊರೆತಿವೆ. ಇಂದಿನ ಮನೆ ಹೆಣ್ಣು ಸಮಾನತೆಯನ್ನು ಹೊಂದಿರುವುದಲ್ಲದೆ, 
ಶಕ್ತಳಾದ ನಾಗರಿಕಳೂ ಆಗಿ ಪೌರಯೋಗ್ಯವಾದ ಹಕ್ಕುಬಾಧ್ಯತೆಗಳನ್ನು 
ಗಳಿಸಿದ್ದಾಳೆ. ಈಕೆ ಗಂಡನ ಸಂಗಾತಿ; ಸಂಘಜೀವಿ; " ಮನೆಯ ಒಳಗೆ 
ಮತ್ತು ಹೊರಗೆ” ಇರುತ್ತ ಅನುಭವವನ್ನು ಪಡೆಯುತ್ತಾಳೆ. ತಾನೂ 
ಸಮಾಜದ ಒಂದು ಅಂಗವೆಂದು ತಿಳಿದು ತನ್ನ ಸಂಸಾರಕ್ಕೆ ಸೇರಿದವರಷ್ಟೇ 
ಅಲ್ಲ, ಬಹುಜನರ ಕ್ಷೇಮಕುಶಲಕ್ಕಾಗಿಯೂ ಶ್ರಮಿಸುತ್ತಾಳೆ. 

ಸಂಸ್ಕೃತ್ತಿ ಪೌರತನ, ಮಾನವ ಸ್ನೇಹ ಚೆನ್ನಾದ ಬಾಳಿನ ಅಂಶಗಳು ; 
ತುಂಬು ಬದುಕಿನ ಅಂಗೋಪಾಂಗಗಳು. ಇಂದಿನ ಗೃಹಿಣಿಯ ಧ್ಯೇಯವೂ 
ಇವನ್ನು ಗಳಿಸಿ ಉಳಿಸಿಕೊಳ್ಳುವುದೇ ಆಗಿರುತ್ತದೆ. ಉತ್ತಮ ಜೀವನವೇ 
ಎಲ್ಲರೂ ಹೊಂದಬೇಕಾದ ಸಿದ್ಧಿ. ಬದುಕು ಒಮ್ಮೊಗದಲ್ಲಿ ಸಾಗಿದ ಹಾಗೆ, 
ವ್ಯಕ್ತಿಗಳ ಆದರ್ಶವೂ ಭೇದವನ್ನು ಹೋಗಲಾಡಿಸಿಕೊಳ್ಳುತ್ತದೆ. 


ಪೀಠಿಕೆ 23 


ಇಂದಿನ ಗೃಹಿಣಿ ಹೊನ್ನಮ್ಮನ " ಹದಿಬದೆಯ ಧರ್ಮವನ್ನು ವಿಶ್ಠಾ ಸ 
ದಿಂದ ಕಾಣುತ್ತಾಳೆ. ಕವಿಯ ಘನ ಆಶಯವನ್ನು ಮೆಚ್ಚಿ ಆಕೆಯ ಪ್ರಾಮಾ 
ಣಿಕತನಕ್ಕೆ ತಲೆದೂಗುತ್ತಾಳೆ. ಹೊನ್ನಮ್ಮನ ಕಾವ್ಕ ಅಂದಿನ ಗೃಹಿಣಿಯ 
ಜೀವನವನ್ನು ಮೂಡಿಸುವ ಕನ್ನಡಿಯೆಂದು ಇದನ್ನು ಸ್ವಾಗತಿಸುತ್ತಾಳೆ. ಈ 
ಗ್ರಂಥದ ಓದಿನಿಂದ ಇಂದಿನ ಗೃಹಿಣಿಗೆ ಇತಿಹಾಸದೃಷ್ಟಿ ಉಂಟಾಗುತ್ತದೆ ; 
ಧರ್ಮದ ತಳಹದಿ ಸಿಕ್ಕುತ್ತದೆ; ಆದ್ದರಿಂದ ಇವಳು ಹೊನ್ನಮ್ಮನಿಗೆ 
ಕೃತಜ್ಞಳು. 


೧೦. *ಹದಿಬದೆಯ ಧರ್ಮದ ಶೈಲಿ 


ಧರ್ಮದ ಸುಲಭಪ್ಪತಿಪಾದನೆಗೆ ತಕ್ಕ ಸರಳವಾದ ಪದರಚನೆಯಿಂದ ಈ 
ಕಾವ್ಯ ಒಪ್ಪುತ್ತದೆ. ಹೊನ್ನಮ್ಮನ ಸ್ವಚ್ಛವಾದ, ವಿಚಾರಪೂರ್ಣವಾದ 
ಮನಸ್ಸನ್ನೂ ಆಶಯವನ್ನೂ ಬಿಚ್ಚಿ ತೋರಿಸಲು ತಕ್ಕ ಬಿಡುಮಾತುಗಳ ಹದ 
ವಾದ ಹೊಂದಾವಣೆ ಈ ಕಾವ್ಯದ ಶೈಲಿ ಎನ್ನಬಹುದು. ಅರ್ಥಬೋಧೆ 
ಹೊನ್ನಮ್ಮನ ಮುಖ್ಯಗುರಿ. ಆಕೆಯ ಉದ್ದೇಶ ಎಲ್ಲರೂ ನಿರಾಯಾಸವಾಗಿ 
ತನ್ನ ಗ್ರಂಥವನ್ನು ತಿಳಿದುಕೊಳ್ಳಲಿ ಎಂಬುದು. "ಎಲ್ಲರುಮರಿವಂತೆಳವಾತು 
ಗಳಿಂದ? ಇದನ್ನು ಹಾಡುವೆನು; "ಎನ್ನೀ ಸರಸಕಾವ್ಯ' ಅರಸು ಅರಸಿಯರಿಗೆ 
ಇಷ್ಟವಾಗಲಿ ಎಂದು ಕವಿಯ ಅಪೇಕ್ಷೆ. ಪತಿವ್ರತಾಧರ್ಮದಂಥ ಮಹಾ 
ವಿಷಯವನ್ನು ಹೇಳಹೊರಟ ಈ ಗ್ರಂಥ ಕವಿಯ ಕಣ್ಣಿಗೆ "ಮಹಾಕೃತಿ 3 
ಯಾಗಿ ತೋರುವುದೂ ಸಾ ಿಭಾವಿಕವಾಗಿದೆ. 


> ಹೊನ್ನಮ್ಮನ ಶೈಲಿ ಸರಳವಾದರೂ ಕಳೆಯುಳ್ಳದ್ದು, ಸೊಗಸುವಂತ 
ಹುದು. ವ್ಯಕ್ತಿಯನ್ನು, ಭಾವಗಳನ್ನು ಸನ್ನಿವೇಶವನ್ನು ಕವಿ ರಸವತ್ತಾಗಿ 
ವರ್ಣಿಸಿ ಸಜೀವಗೊಳಿಸಬಲ್ಲಳು. ಕಾವ್ಯದ ಏಳನೆಯ ಸಂಧಿಯಲ್ಲಿ ಬರುವ 
ವಿರಹಿಣಿಯ ಚಿತ್ರಚರ್ಯೆಗಳು ಮನಸೆಳೆಯುವಂಥವು. ವಿರಹಿಣಿಗೆ ಮನೆ 
ಶೂನ್ಯ, ಮನ ಶೂನ್ಯ ; ಆಕೆ ಪಾಡುಗೆಟ್ಟಿದ್ದಾಳೆ, ನರಳಿ ಹೊರಳುತ್ತಾಳೆ, 
ಎದ್ದು ವ್ಯಾಕುಲಗೊಳ್ಳುತ್ತಾಳೆ. ಸಿಂಗಾರವಾಗಲಿ, ಆಹಾರವಾಗಲಿ ಆಕೆಗೆ 


ಬೇಕಿಲ್ಲ... "ಅರಿಯದೆ ತನಿಗೆಂಡವ ಮೆಟ್ಟಿ ನಿಂದಂತೆ' ತಬ್ಲಣಿಸುತ್ತಾಳೆ. 


24 ಪೀಠಿಕೆ 


ಪತಿ ಬಂದನೆಂಬ ಸಂತೋಷದ ವಾರ್ತೆ ಕೇಳಿದೊಡನೆಯೆ ಆಕೆಯ ಹಷ 
ಕೋಡಿ ಹರಿಯುತ್ತದೆ. 


ಮೊದಲೊಳು ಮುಂದುವರಿವ ನೋಟದಿಂದೊಡ 
ನೊದಗುವ ಹರ್ಷಾಶ್ರುವಿಂದ ೭, ೩೯) 


ಇನಿಯನನ್ನು ಎದುರುಗೊಳ್ಳುತ್ತಾಳೆ. ಈ ತಪಸ್ವಿನಿಯ ಹೆಚ್ಚಿನ ಹಿಗ್ಗು 
ಪದ್ಮದ ಸರಳಪದಗಳಿಂದ ಸ್ಫುಟವಾಗಿದೆ. ನಿಂತಿರುವ ವ್ಯಕ್ತಿಯ ಚೆಲುವನ್ನು 
ವರ್ಣಿಸಬಹುದು; ಆದರೆ ಅದರ ನಡಗೆಯ ಚಂದವನ್ನು ವಿಶದಪಡಿಸುವುದು 
ಕಷ್ಟ. ಕೆಲವು ವಿಷಯಗಳಲ್ಲಿ ಸ್ವತಂತ್ರ ಅಭಿಪ್ರಾಯಗಳುಳ್ಳ ಹೊನ್ನಮ್ಮ 
ಮನೆಹೆಣ್ಣಿನ ನಡಗೆಯನ್ನು "ಹಂಸಗಮನ' ಎಂದು ಮುಂತಾದ ಕವಿಸಮಯದ 
ರೀತಿಯಿಂದ ತಿಳಿಯಪಡಿಸುವುದಿಲ್ಲ. ಪತಿವ್ರತೆಯ ನಡಗೆ ಉತ್ತಮ ವಿಚಾರ 
ಆಚಾರಗಳಿಂದ "ಶುಭಗಮನ' ವಃದದ್ದನ್ನು ಹೊನ್ನಮ್ಮ ಲಲಿತಪದಗಳಿಂದ 
ಚಿತ್ರಿಸಿರುತ್ತಾಳೆ. 


ಸಜ್ಜುವಡೆಯೆ ಸೌಮ್ಯತೆ ಸರ್ವಾಂಗದೊ 
ಳುಜ್ಜು ಗಗೊಳೆಯೊಳ್ನಡತೆ 
ಲಜ್ಜೆ ಬಿಂಬಿಸೆ ಲಾವಣ್ಮದೊಳೊಯ್ಯನೆ (೮, ೩೬) 


ಸುಗೃಹಿಣಿ * ಪಜ್ಜೆ ” ಯಿಡುತ್ತಾಳೆ ; ಆಕೆಯ ಚೆಲುವಿನಲ್ಲಿ ಲಜ್ಜೆ ಬಣ್ಣ 
ತಾಳಿದೆ. ಈ ಪದ್ಮ ಹೊನ್ನಮ್ಮನ ಸೌಂದರ್ಯದೃಷ್ಠಿ ಯನ್ನು ತೋರಿಸು 
ತ್ತದೆ. ಭಾವವನ್ನು ವ್ಶಂಜಿಸುವ ಶಕ್ತಿ ಹೊನ್ನಮ್ಮನಿಗೆ ಉಂಟು, ಕುಲವಧು 
ಆತ್ಮಸಂರಕ್ಷಣೆಗೆ ಸ್ನ ಯಂ ಸಮರ್ಥಳು ಎಂಬ ಆಶಯ ಕವಿಯ ಈ ಮಾತು 
ಗಳಲ್ಲಿ ಖಚಿತವಾಗಿದೆ : 


ತನ್ನೊಡಲಿಗೆ ತನ್ನ ಮನವ ಕಾಪಿಡುವುದು 
ತನ್ನ ಮನಕೆ ತನ್ನ ಮತಿಯ 

ತನ್ನ ಮತಿಗೆ ತನ್ನ ಸಾತ್ವಿಕ ಧೈರ್ಯವ 
ನುನ್ನತಿವಡೆದೊಪ್ಪವುದು (೮, ೩೮) 


ಪೀಠಿಕೆ 25 


ಚಿಕದೇವರಾಜ ಒಡೆಯರ ಒಳ ಓಲಗ ಶಬ್ದಚಿತ್ರದಂತೆ ಉಜ್ಜ್ವಲವಾಗಿದೆ. 
ರಾಜ ರಾಣಿಯರನ್ನು ಊಳಿಗದವರು ಸುತ್ತಿದ್ದಾರೆ ; ಕಲಾನಿಪುಣೆಯರು 
ಅನುಸರಿಸಿದ್ದಾರೆ ; ವಿದ್ಯಾವತಿಯರು ಅಲ್ಲಿ ಕಾಣಿಸುತ್ತಿದ್ದಾರೆ ; ಪ್ರಭು, 
ಪ್ರಭುಪತ್ನಿಯರ ಸದಯಾಂತಃಕರಣ ಅಲ್ಲಿ ಸಾಕ್ಷಾತ್ತಾಗಿದೆ (ಸಂಧಿ ೧, 
ಪದ್ಮಗಳು ೧೬-೧೯, ೨೧). 

ಅರ್ಥಗರ್ಭಿತವಾದ, ನಾಣ್ನುಡಿಯಂಥ ಮಾತುಗಳು ಈ ಕಾವ್ಕದ 
ಒಡಲಲ್ಲಿ ಮಿನುಗುತ್ತವೆ ; 

“ ಪರಸಿದುದೆ ಅನುಗ್ರಹ; ಖತಿಗೊಂಡು ನುಡಿದುದೆ ಶಾಪ ' 


(೨, ೪೪) 
“ ಎಂತು ನಡೆದೊಡೆಲ್ಲರುಮಿದು ಲೇಸೆಂಬ 
ರಂತಿರು ಸಂತೋಷದೊಳು ?' (೫, ೪೪) 
" ಆಚಾರದಿಂದನುಪಮ ಧರ್ಮದೇಳಿಗೆ ? (೮, ೧೯) 
“ ಸಕಲ ಸತ್ಕರ್ಮಂಗಳಚ್ಕುತನಾರಾಧನೆ? (ಈ) 


ಈ ಕಾವ್ಯದ ಅಲಂಕಾರಗಳು ಸಹಜವಾದುವು ; ಸುಂದರವಾದುವು ; 
ಉಪಮೆ ನೈಜತೆಯಿಂದ ಮೆರೆಯುತ್ತದೆ. ಈ ಸಾದೃಶ್ಯ ಸಂಪತ್ತಿಗೆ ಬೇಕಾ 
ಗುವ ಸಲಕರಣೆಗಳನ್ನು ಕವಿ ಹತ್ತಾರು ಕಡೆಗಳಿಂದ ಒದಗಿಸಿಕೊಂಡಿದ್ದಾಳೆ ತ 
ಪ್ರಕೃತಿ, ಕುಶಲಕಲೆ, ಮತ್ತು ಲೌಕಿಕ ಈ ಆಯ್ಕೆಯಿಂದ ಶೈಲಿಗೆ ವೈವಿಧ್ಯ, 
ಕಾವ್ಕಕ್ಕೆ ಚಂದ ಮತ್ತು ನೈಜತೆ ಲಭಿಸಿವೆ. 

" ಒಂದು ನಾವೆಯೊಳೇರಿದವರಂತೆ ' 

« ಪೊಸಪೂವ ಸರಗೈದು ಮುಡಿಯದೆ ನಲುಗಿಸಿ 
ರಸದೆಗೆವೆಸಕ ? 

" ಉಗುರೊಳು ಬಾಜಿಪ ಬೀಣೆಗೊನಕೆಗೊಂಬ 
ಬಗೆಯೆನಿಪುದು' 

* ಬನದೊಳು ದೆಸೆಗೆಟ್ಟು ಪರಿವಂತೆ ಕತ್ತಲೆ 
ಮನೆಯೊಳು ಕಣ್ಣೆರೆವಂತೆ ' 


26 ಪೀಠಿಕೆ 


" ನಿನ್ನ ಕೃಪಾರಸದಿಂದೈಸೆಯಾನು ಕ 
ರ್ಬೊನ್ನು ಚೆಂಬೊನ್ನಾದಂತೆ' 
" ಕಾಯ ಬಾಂಧವರ ಕಣ್ಣೆರಡೆಂದು ಕಾಂಬುದ * 


" ದೇವರಿಲ್ಲದ ದೇಗುಲದ ಬಿತ್ತರದಂತೆ 
ಭೂವರನಿಲ್ಲದೂರಂತೆ ' 


« ಪುಟ್ಟಿದಂದಿಂದ ಪುರುಳುಗಾಣದವರು 
ನೆಟ್ಟನೆ ನಿಧಿಯ ಕಂಡಂತೆ? 
ಹೊನ್ನಮ್ಮ ಸಂಸ್ಕೃತ ಪದಗಳನ್ನು ಮಿತವಾಗಿ, ದೇಶ್ಯ ಪದಗಳನ್ನು, 
ತದ್ಭವಗಳನ್ನು ವಿಶೇಷವಾಗಿ ಉಪಯೋಗಿಸುತ್ತಾಳೆ. ಒಡೆಯ್ಕ ಊಳಿಗ, 
ನೋಂಪಿ, ಓಲಗ, ಜಸ, ಬಿಜ್ಜೆ, ಬಿಡುಗಣ್ಣ, ಬಣ್ಣನೆ, ಬೈತಲೆವಣಜಿ 
ಮುಂತಾದ ಮಾತುಗಳ ಪೋಣಿಕೆಯಿಂದ ಭಾಷಾಸರಣಿ ಮೃದುವಾಗುತ್ತದೆ ; 
ಕನ್ನಡದ ದೇಸಿಯಿಂದ ಇಂಪಾಗುತ್ತದೆ.  * ಸಂಸಾರಕಾವ್ಕ 'ವಾದ ಈ 
ಗ್ರಂಥದಲ್ಲಿ, ಭಕ್ತಿ, ಪ್ರೇಮ್ಮ ಸ್ನೇಹದಂಥ ಸುಕುಮಾರ ಭಾವಗಳಿಗೇ ಅವ 
ಕಾಶವುಂಟು, ಕ್ಷಾತ್ರವನ್ನು ಸೂಚಿಸುವ ಪ್ರೌಢಪದಗಳು ಇಲ್ಲಿ ಬೇಕಿಲ್ಲ. 
ಅಂತರಂಗದ ತೀವ್ರ ಯಾತನೆಯನ್ನು ತಿಳಿಸುವಾಗ * ಕಾಯಧಾರಣೆ *, 
ಪ್ರಾಯಶ್ಚಿತ್ತ, " ವೇದನೆ ' ಎಂಬ ಬಲವುಳ್ಳೆ ಪದಗಳನ್ನು ಕವಿ ಯೋಜಿ 
ಸುತ್ತಾಳೆ. ಕೆಲವೆಡೆಗಳಲ್ಲಿ ಚಿತ್ತದ ಬಗೆ ಬವಣೆಗಳನ್ನು ತಿಳಿಸಲು, ಕ್ರಿಯಾ 
ಪದವೊಂದನ್ನೇ ಪದ್ಯದಲ್ಲಿ ಮತ್ತೆ ಮತ್ತೆ ತರುತ್ತಾಳೆ. 
ಬೆಸಗೊಂಬಳಿನಿಯನಾವೆಡೆಯೊಳಿರುವನಾ 
ದೆಸೆಯಿಂದ ಬಂದ ಬಂದವರ 
ಬೆಸಗೊಂಬಳು ಜೋಯಿಸರ ಜೋಗಿಪುರುಷರ 
ಬೆಸಗೊಂಬಳು ಬಿಜ್ಜೆವಳರ (೭, ೩೪) 
ಹೊನ್ನಮ್ಮ ಪದಗಳಿಗಾಗಿ ಆಯಾಸಪಡುವಂತೆ ಕಾಣುವುದಿಲ್ಲ; ಶಬ್ದಗಳು 
ಭಾವಗಳ ಸಂಗಡ ಹರಿಯುತ್ತವೆ; ಕಾವ್ಮದ ಆಶಯವನ್ನು ಹೊರಗೆಡಹುತ್ತವೆ 
ಅನುರಾಗದ ಕಾವನ್ನಾಗಲಿ, ಪ್ರಣಯ ಪ್ರಸಂಗವನ್ನಾಗಲಿ ಗಂಭೀರಠೀತಿ 
ಯಲ್ಲಿ ತೋರಿಸುವ ಕೌಶಲವೂ ಈ ಕವಿಗೆ ಉಂಟು. ಹೊನ್ನಮ್ಮನ 


ಪೀಠಿಕೆ 27 


ಅಭಿಪ್ರಾಯದಲ್ಲಿ ಸಂಸಾರ « ಸುಖದ ಸುಗ್ಗಿ ', ತಿಳಿವನ್ನು ಉಂಟುಮಾಡಿ 
ಕೊಡುವ ಸ್ಥಳ (ಸಂಧಿ ೬). 

ಈ ಕಾವ್ಯ ಹೊನ್ನಮ್ಮನ: ವಿನಯಸ್ವಭಾವದಿಂದ ವ್ಯಾಪ್ತವಾಗಿದೆ; 
ಆಕೆಯ ಸಹಾನುಭೂತಿಯನ್ನು ಸೂರೆಗೊಂಡಿದೆ. ಈ ಕವಿ ಚತುರಳು, 
“ನಗೆಗಾರಳು'. ಕನಿಕರದ ವಿನೋದದಿಂದ ಹೀಗೆ ಮಾತನಾಡುತ್ತಾಳೆ: 
ಹೆಣ್ಣನ್ನು "ನಡೆವೆಣಕೀಯಲಾಗದು' ಜಗಳ ಕಾಯುವ ದಂಪತಿಗಳನ್ನು, 


ಇರ್ವರನಿಳೆನುಂಗದೆ ಪೊರಂವುದರಿಂದ 
ಸರ್ವಂ ಸಹೆಯೆನಿಸುವುದು. 
೧೧. ಹದಿಬದೆಯ ಧರ್ಮ'ದ ಛಂದಸ್ಸು 
ಈ ಗ್ರಂಥವನ್ನು ಸಾಂಗತ್ಯದಲ್ಲಿ ಬರೆಯಲಾಗಿದೆ. ಇದಕ್ಕೆ “ಸಂಗತಿ 
ಎಂದೂ ಹೇಳುವುದುಂಟು. ಈ ರೂಪು ಕನ್ನಡಕ್ಕೆ ಹಿಂದಿನಿಂದಲೂ ಒಗ್ಗಿ 
ಬಂದದ್ದು; ಹೊನ್ನಮ್ಮನ ಕಾಲಕ್ಕೆ ಇದು ಕಾವ್ಯ ಕಟ್ಟಲು ಗಣ್ಮವಾದ ದಾರಿ 
ಯೆಂದು ಸ್ಥಿರಪಟ್ಟಿತ್ತು. ಈ ಬಂಧದಲ್ಲಿ ಹೇರಳವಾಗಿ ಗ್ರಂಥಗಳು ರಚಿತ 
ವಾಗಿದ್ದುವು. ಇದು ಹಾಡಿನ ಮಟ್ಟು ಎಂದು ಹೇಳುತ್ತಾರೆ. ಜನಪದ 
ಸಾಹಿತ್ಕ ವಿಶೇಷವಾಗಿ ಕಾಣಿಸಿಕೊಳ್ಳುವುದು ತ್ರಿಪದಿ ಮತ್ತು ಈ ಸಾಂಗತ್ಯ 
ದಲ್ಲಿಯೇ. 
ಸಾಂಗತ್ಯವೆಂಬ ಹೆಸರು ಕಿವಿಗೆ ಬಿದ್ದೊಡನೆ "ಭರತೇಶ ವೈಭವ” ಮತ್ತು 

"ಮೋಹನ ತರಂಗಿಣಿ' ಗಳನ್ನು ರಚಿಸಿದ ಉದ್ದಾಮ ಕವಿಗಳಾದ ರತ್ನಾಕರ 
ವರ್ಣಿ (೧೫೫೭) ಕನಕದಾಸರ (೧೫೫೦) ಹೆಸರುಗಳು ನೆನಪಿಗೆ ಬರುತ್ತವೆ. 
ಉದಾತ್ತವೂ, ರಸಭರಿತವೂ ಆದ ಈ ದೊಡ್ಡ ಕಾವ್ಯಗಳನ್ನು ಸಾಂಗತ್ಯದಲ್ಲಿ 
ಬರೆದು ಈ ಕವಿಗಳು ಅದರ ಗೌರವವನ್ನು ಹೆಚ್ಚಿಸಿದರು. ಈಗ ತಿಳಿದಿರುವ 
ಮಟ್ಟಿಗೆ ಸಾಂಗತ್ಯದಲ್ಲಿ . ಹಾಡುಗಬ್ಬ ಬರೆದ ಮೊದಲನೆಯ ಕವಿ 
ಶಿಶುಮಾಯಣ (ಕ್ರಿ.ಶ. ಸುಮಾರು ೧೨೩೩). 


ಸಾಂಗತ್ಯ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚಾಗಿ ಕಥಾಕಾವ್ಮಕ್ಕೆ ಬಳಕೆಗೆ ಬಂದಿ 
ದ್ರರೂ ಇದರಿಂದ ತತ್ವ, ವಿಚಾರ, ಭಕ್ತಿ ಜ್ಞಾನಗಳನ್ನು ಸಮರ್ಪಕವಾಗಿ 
ತಿ 


28 ಪೀಠಿಕೆ 


ವಿವರಿಸಬಹುದು; ರಸಗಂಗೆಯನ್ನು ಹರಿಯಿಸಬಹುದು; ಈ ಪದ್ಮದ ರೀತಿ 
ಅಷ್ಟು ಬಲ್ಮೆಯುಳ್ಳುದಾಗಿದೆ. ಆದುದರಿಂದಲೇ ಸಾಂಗತ್ಯದಲ್ಲಿ ಅನೇಕ 
ಜೈನ, ವೀರಶೈವ, ಬ್ರಾಹ್ಮಣ ಗ್ರಂಥಗಳು ಹುಟ್ಟಿವೆ. ನಮ್ಮ 


ಕಬ್ಬಿಗಿತಿಯಾದ ಹೊನ್ನಮ್ಮನೂ ಕವಿಗಳು ಮೆಚ್ಚಿದ ಈ ಸಾಂಗತ್ಯ 
ರೀತಿಯನ್ನೇ ಒಪ್ಪಿ ಇದರಲ್ಲಿ “ಹದಿಬದೆಯ ಧರ್ಮಗ'ವನ್ನು ಬರೆದಿದ್ದಾಳೆ. 


ಸಾಂಗತ್ಯವೆಂದರೆ ಸಂಗತಿ ಹಾಕಿ ಹಾಡಿಕೊಳ್ಳಬಹುದಾದ ಪದ್ಯ. ಇದು 
ದ್ರಾವಿಡ ಗಣವೆಂದು ಕರಸಿಕೊಳ್ಳುವ ಬ್ರಹ್ಮ ಮತ್ತು ವಿಷ್ಣು ಗಣಗಳಿಂದ 
ಕೂಡಿರುವುದು. ಈ ಗಣಗಳು ಏರ್ಪಡಲು . "ಅಂಶವೆಂದು ಹೇಳಿಸಿ 
ಕೊಳ್ಳುವ ಗುರು ಕಾರಣವಾಗುವುದು. ಗಣರಚನೆಗೆ ಆಧಾರಿ ಮೊದಲ 
ಗುರು, "ಮೂಲಾಂಶ”. ಇದಕ್ಕೆ ಎರಡು ಲಘುವಾಗಿ ಒಡೆಯುವ ಶಕ್ತಿ 
ಯುಂಟು. ಇದರೊಡನೆ “ಒಂದು, ಎರಡು ಗುರುಗಳನ್ನು (ಅಂಶಗಳನ್ನು) 
ಸೇರಿಸಿದರೆ” ಬ್ರಹ್ಮ ವಿಷ್ಣು ಗಣಗಳು ಜನಿಸುವುವು; ಮೊದಲನೆಯ 
ಅಂಶವನ್ನು ಬಿಟ್ಟರೆ, ಮುಂದಿನ ಅಂಶಗಳಲ್ಲಿ ಗುರುಗೆ ಬದಲು ಲಘು 
ಬಂದರೆ ಒಂದೇ ಒಂದು ಬರಬೇಕು. ಇವು ಕಾವ್ಯದ ರಾಗ, ರಸಕ್ಕೆ ತಕ್ಕಂತೆ 
ಹಿರಿದಾಗಿ, ಕಿರಿದಾಗಿ ಮಾರ್ಪಡುವ ಶಕ್ತಿಯುಳ್ಳ ಮೃದುಗಣಗಳು. 
ಮಾತ್ರಾಗಣದ ಅಚ್ಚಿಗೆಬಿದ್ದು ಹೆಪ್ಪುಗಟ್ಟದೆ ಇರುವಂಥ, ಒಂದಕ್ಕೊಂದು 
ಬದಲಾಗಿ ಬರಬಲ್ಲ ಸಾ ರಸ್ಯವುಳ ವು ಈ ದೇವಗಣಗಳು. 
(ಕನ್ನಡ ಕೈಪಿಡಿ ಸಂಪುಟ ೧, ೨ನೆಯ ಮುದ್ರಣ, ಪುಟ ೧೫೯) 
ಸಾಂಗತ್ಯದಲ್ಲಿ ಸಾಮಾನ್ಮವಾಗಿ ೧, ೩ನೆಯ ಪಾದಗಳಲ್ಲಿ ನಾಲ್ಕು ವಿಷ್ಣು 
ಗಣಗಳೂ, ೨, ೪ನೆಯ ಪಾದಗಳಲ್ಲಿ ೨ ವಿಷ್ಣುಗಣಗಳೂ ಕಡೆಗೆ ಒಂದು 
ಬ್ರಹ್ಮಗಣವೂ ಇರುತ್ತವೆ. ಅಲ್ಲಲ್ಲಿ ವಿಷ್ಣುಗಣಕ್ಕೆ ಬದಲಾಗಿ ಬ್ರಹ್ಮಗಣ 
ಬರುವುದುಂಟು. ಇಲ್ಲಿ, ಒಂದೆರಡು ಪದ್ಯಗಳಿಗೆ ಪ್ರಸ್ತಾರ ಹಾಕಿ ತೋರಿಸ 
ಬಹುದಾಗಿದೆ : 


ರಾಗ ಜನ ಎ Ne ಬ್ಲಡ್‌ ದೆ fe NN 


ಆದಿನಾ| ರಾಯಣ ನಾಶೇಷ|ನೊಡಗೂಡಿ 


ಪೀಠಿಕೆ 29 


~~ NN NN ಸಮ್‌ ಸ್‌ ೮ ದೆ 


ಯಾದರ/|ದಿಂದವ| ತ ರಿಸೆ 


NN ಇ NO ೧ Re ಗಾಲ್‌ ಅ ಕಲಂ, ತಾರಿ ಯಯ ೦೧ 'ಆಜಾ್‌ 


ಯಾದವ ]|ಕುಲವೇ।|ಳಿಗೆವೆ|ತ್ತಿರ್ಪದು. 


_ ೀ್ರಾಸಾಗಾಣ , ಯಲ್‌ ಸೆ ಬ್ಲ ದೆ . ಬನಾ ಗ್ಗೆ ಹೆ ಗಾನ ಇಡದೆ 


ಮೇದಿನಿ] ಯೊಳುಮೈಮೆ |ವಡೆದು 


ಪೆಣ್ಣಲ | ವೆತಮ್ಮ |ನೆಲ್ಲಪ 


ಪೆಣ್ಯ ಲ್ಲ | ವೆಪೊರೆ|ದವಳು. 


x — pp Ne NO ಅರಾ ಮ್‌ Ne ಅರ್ಜ್‌ ON 


ಣ್ಣು ಪೆ | ಣ್ಹೆಂದೇ | ತಕೆಬೀಳು | ಗಳಿವರು 


ಕಣ್ಣುಕಾ | ಣದ ಗಾ|'ವಿಲರು 
ಇಲ್ಲವೆ 


ಇ ಜಾತೆ ಅದರಾಗ ಕಾನ್‌ ಸಾಲ್‌ ಇದಾರ: ಧರ್‌ ಸ 


ಕಣ್ಣು ಕಾ | ಣದ ಗಾವಿ | ಲರು 
ಶಬ್ದ ಅರ್ಥಗಳಿಗೆ ಗಮನಕೊಟ್ಟು ), ಎಲ್ಲವನ್ನೂ ಒಂದೇ ಸರಾಗದ ಏಕೆ 
ನಾದಕ್ಕೆ ಇಳಿಸದೆ, ಗಣವಿಭಾಗ ಮಾಡಬೇಕು. 
ಉದಾಹರಣೆಗೆ - 


pd ಬಳ 


ಪೆ | ಣ್ಲೆಂದೇತ | ಕೆ ಬೀಳು | ಗಳೆವರು 


ಟಿ ಏತಕೆ ಎಂಬ ಶಬ್ದವನ್ನು ಏತಕೆ ಎಂದು ಒಡೆಯುವುದು 
ಹಿತಕರ. ಹಾಗೆಯೇ 


30 ಪೀಠಿಕೆ 


ಮೊಗದೋ 1 ರವು ಮೋ | ಸಗಳು' (೨,೨೦) 
ಎಂಬ ಪಾದವನ್ನು ' 
ಮೊಗದೋರಾ | ವೂ ಮೋಸಾ | ಗಾಳು 


ಎಂದು ಹಾಡುವುದಕ್ಕಿ ೦ತ 
ಮೊಗೆದೋ (ಸಂಗತಿ) | ರವು ಮೋ (ಗತ) | ಸಗಳು 
ಎಂದು ಹಾಡುವುದು ಲೇಸು. ಸಂಗೀತಕ್ಕಾಗಿ ಶಬ್ದರೂಪವನ್ನು ' ಹಾಳು 
ಮಾಡಬಾರದು. ಬ ॥ 
೧೨. ಕನ್ನಡ ಕಬ್ಬಿಗಿತಿಯರು 

ಸ್ತ್ರೀಯರು ಪುರುಷರಿಗಿಂತ : ಪ್ರತಿಭಾಶಕ್ತಿಯಲ್ಲಿ ಕಡಮೆಯೆಂದು 
ಹೇಳುವುದು ವಾಡಿಕೆ. ಬಹುಶಃ ಮಹಿಳೆಯರಿಗೆ ಸಾಮಾಜಿಕ ನಿರ್ಬಂಧ 
ಪ್ರತಿಕೂಲಗಳು ಹೆಚ್ಚು ಒದಗಿ, ಅವರ ವಿದ್ಯಾಭ್ಯಾಸವನ್ನೂ ಅನುಭವದ 
ವೈಶಾಲ್ಯವನ್ನೂ, ಕಾವೃಶಕ್ತಿಯನ್ನೂ ಕುಗ್ಗಿಸುತ್ತಿರಬಹುದು; ಕುಗ್ಗಿಸಿರ 
ಬಹುದು. ಇದು ಹೀಗೆಯೇ. ಎಂದಂ ನಿಷ್ಕರ್ಷಿಸಿ ಹೇಳುವುದು ಕಷ್ಟ. 
ಯಾವ ಸಾಹಿತ್ಯದಲ್ಲಿಯೂ ಸ್ತ್ರೀ ಲೇಖಕಿಯರು ಕಡಮೆಯೇ. 


ಕನ್ನಡ ಸಾಹಿತ್ಯಕ್ಕೂ ಸ್ತ್ರೀಯರು ಹೆಚ್ಚಾ ಸೇವೆ ಸಲ್ಲಿಸಿಲ್ಲ. ಹಿಂದಿನ 
ಕಾಲದ ಕೆಲವರು ಕಬ್ಬಿಗಿತಿಯರ ಹೆಸರನ್ನು ಕೇಳಿದ್ದೇವೆ: ಇವರಲ್ಲಿ ನಮಗೆ 
ಐತಿಹ್ಯಗಳ ಆಧಾರದ ಪರಿಚಿತರಾಗಿರುವವರು ವಿಜಯೆ ಅಥವಾ 
ವಜ್ನಿಕಾ ಮತ್ತು ಕಂತಿ. ಅಕ್ಕಮಹದೇವಿ, ಶೃಂಗಾರಮ್ಮ, ಚೆಲುವಾಂಬಿ, 
ಹೆಳವನ ಕಟ್ಟೆ ಗಿರಿಯಮ್ಮ. ಇವರ ಬಗ್ಗೆ ನಮಗೆ ಚಾರಿತ್ರಿಕ ಮತ್ತು 
ಪೌರಾಣಿಕ ಆಧಾರಗಳು ದೊರೆಯುತ್ತವೆ. ಇವರ ವ್ಯಕ್ತಿವಿಷಯ ಕಾವ್ಯ 
ವಿಷಯಗಳನ್ನು ಸಂಕ್ಷೇಪವಾಗಿ ತಿಳಿಯುವುದ್ಕು ಈ ಕಾವ್ಕಗಳೊಡನೆ 
ಹೊನ್ನಮ್ಮನ ಗ್ರಂಥವನ್ನು ಅಳೆದು ನೋಡುವುದು ಉಚಿತವೆಂದು 
ಕಾಣುತ್ತದೆ. 


ವಿಜಯೆ ಅಥವಾ ವಿಜ್ನಿಕಾ ಗಣ್ಮಳಾದ ಕವಿಯೆಂದು ಹೆಸರುವಾಸಿಯಾಗಿ 
ದ್ದಾಳೆ. ಈಕೆ ಕನ್ನಡನಾಡಿನವಳಿಂದು ಪ್ರ ಕ್ರತೀತಿ, ಕಂತಿ ದೋರಸಮುದ್ರದ 


ಪೀಠಿಕೆ 31 


ಹೊಯ್ಸಳ ದೊರೆಯಾದ ವಿಷ್ಣುವರ್ಧನನ ಆಸ್ಥಾನದಲ್ಲಿ | ಇದ್ದಳೆಂದೂ, ಆ 
ದೊರೆಯ ಸಭಾಕವಿಯಾದ ನಾಗಚಂದ್ರನ ಸಮಕಾಲೀನಳೆಂದೂ ಹೇಳಿಕೆ 
ಯುಂಟು. ಈಕೆಗೆ "ಅಭಿನವ ವಾಗ್ದೇವಿ? ಎಂಬ ಬಿರುದು.ಇದ್ದಿತಂತೆ. 
“ಕಂತಿಹಂಪರ ಸಮಸ್ಯೆಗಳು” ಹುಟ್ಟಲು ಕಾರಣಳಾದ ಈ ಪಂಡಿತೆ 
ಗೌರವಾರ್ಹಳು. | ಸ 
ಅಕ್ಕಮಹಾದೇವಿ (ಸುಮಾರು ೧೧೬೦) ಮತ್ತು ಹೊನ್ನಮ್ಮ ಆಯಾ 
ಕಾಲದ ಸ್ತ್ರೀ ಜೀವನದ ಪ್ರತಿನಿಧಿಗಳು. ತಿಳಿಗನ್ನಡದಲ್ಲಿ, ಗದ್ಯದಲ್ಲಿ ಒಬ್ಬಳು, 
ಪದ್ಯದಲ್ಲಿ ಒಬ್ಬಳು ಕಾವ್ಯಕಟ್ಟಿದ ಉದಾರವೃಕ್ತಿಗಳು. ತಾವು ಅನುಭವಿಸಿ 
ಆಚರಿಸಿದ ವೀರಶೈವ ವಿಶಿಷ್ಟಾದ್ವೈತ ಭಕ್ತಿಪಂಥಗಳ ಮುಖ್ಯಲಕ್ಷಣಗಳನ್ನು 
ತಮ್ಮ ಗ್ರಂಥಗಳಲ್ಲಿ  “ಮಹದೇವಿಯಕ್ಕನ ವಚನಗಳು', “ಹದಿಬದೆಯ 
ಧರ್ಮ” ಅಚ್ಚುಕಟ್ಟಾಗಿ ಬಿಂಬಿಸಿದ ಸಹಜ ಕವಿಗಳು. ಹೊನ್ನಮ್ಮನ 
ಕಾಲ ಮತ್ತು ಆವರಣದ ' ಪ್ರಸ್ತಾಪ ಈ ಮೊದಲೆ ಬಂದಿದೆ. ಅಕ್ಕ 
ಮಹದೇವಿ ಜೀವಿಸಿದ ಹನ್ನೆರಡನೆಯ ಶತಮಾನದ ವೈಶಿಷ್ಟ್ಯಗಳನ್ನು 
ತಿಳಿಯುವುದು, ವಚನಗಳ ಮೂಲಕ ಆಕೆಯ ವೃಕ್ತಿಪರಿಚಯವನ್ನು ಮಾಡಿ 
ಕೊಳ್ಳುವುದು ಈ ಸಂದರ್ಭಕ್ಕೆ ಪ್ರಕೃತ. ಗ್‌ 
ಹನ್ನೆರಡನೆಯ ಶತಮಾನ ಭಕ್ತಿಭಂಡಾರಿಗಳಾದ ಬಸವಣ್ಣನವರನ್ನು 
ಕರ್ನಾಟಕಕ್ಕೆ ದಯಪಾಲಿಸಿ ಅವರ ಯುಗವೆಂದು. ಪ್ರಸಿದ್ಧವಾದದ್ದು; 
ವೀರಶೈವ ಮತದ ದಾಸಯೋಗ ಹೊಮ್ಮಿ ಜನರು ಉದ್ಧಾರವಾದ ಸಮ 
ಯವದು. ಬಹುಜನರ ಹಿತದ ಸಲುವಾಗಿ, ಈ ಧರ್ಮ ಸಾರ್ವತ್ರಿಕ 
ಚಳವಳಿಯ 'ರೂಪುತಾಳಿತು. ಒಬ್ಬ ದೇವರಲ್ಲಿ ಭಕ್ತಿಯನ್ನೂ ದಯಾ 
ಧರ್ಮವನ್ನೂ ಜನಜೀವನದಲ್ಲಿ ಹರಡಿ ಲೋಗರ ಬಾಳನ್ನು ತಿದ್ದಿತು. 
ಬಸವಣ್ಣನವರು ಸ್ತ್ರೀಯರಿಗೆ ಪುರುಷರಿಗೆ ಸರಿಸಮವಾದ ಹಕ್ಕುಬಾಧ್ಯತೆ 
ಗಳನ್ನು ಕಲ್ಪಿಸಿಕೊಟ್ಟರಂ. .. ಆದುದರಿಂದ ಅಂದಿನ ಮಹಿಳೆಯರಲ್ಲಿ 
ಆತ್ಮಗೌರವ, ಧರ್ಮಬುದ್ಧಿ, ವಚನರಚನೆಯ ಕುತೂಹಲ ಹೆಚ್ಚಿದುವು. 
ಸ್ತ್ರೀಯರು. ಸಂಸಾರದಲ್ಲಿದ್ದು ಶರಣಭಾವ ಪಡೆಯುವಂಥವರಾದರು. 
ಹೀಗೆ. ಶಕ್ತರಾದವರು ಅಕ್ಕತಂಗಿಯರ ತಿಳಿವಿಗಾಗಿ “ವಚನೋಪನಿಷತ್ತು' 
ಗಳನ್ನು ಸರಳಪದಗಳಲ್ಲಿ ಹಾಡಿದರು, ಅವುಗಳ ತತ್ವವನ್ನು ಆಚರಿಸಿ 


32 ಪೀಠಿಕೆ 


ತೋರಿಸಿದರು. “ವಚನ” ಕನ್ನಡ ಸಾಹಿತ್ಯದ ರಮ್ಮವಾದ ಗದ್ಮಪ್ರಭೇದ; 
ಇದಂ ವೀರಶೈವ ಮತ ಕನ್ನಡ ವಾಜ್ಮಯಕ್ಕೆ ಕೊಟ್ಟ ಆಸ್ತಿ; ಶಿವಶರಣೆಯರ 
ಗದ್ಮಗೀತಗಳು ಅವರು ಮಾಡಿದ ಸಾಹಿತ್ಯಸೇವೆ. | 
ವಚನಕಾರ್ತಿಯರು ಬದುಕಿನ ಬಗೆಬಗೆಯ ಹಂತದಲ್ಲಿರುವ ಭಕ್ತೆಯರ್ಕ 
ಅಕ್ಕಮಹದೇವಿ, ಅಕ್ಕನಾಗಾಯಿ, ಗಂಗಾಬಿಕೆ ಮುಕ್ತಾಯಕ್ಕ. ಈ 
ಮಹಾನುಭಾವೆಯರೆಲ್ಲ ತಮ್ಮ ಧರ್ಮಜೀವನದ ಚಿತ್ರಗಳನ್ನು ಇಂಪಾದ 
ಗದ್ಯದಲ್ಲಿ ಸುಳಿಯಿಸಿದ್ದಾರೆ. ಇವೇ ಶಿವಶರಣೆಯರ ಅನುಭವಜನ್ಮ 
ವಚನಗಳು, ನುಡಿಗಳು. 


ಈ ವಚೆನಕಾರ್ತಿಯರೆಲ್ಲ ಪೂಜ್ಯರು. ಅಕ್ಕಮಹದೇವಿ ಇವರ ನಾಯಕ 
ರತ್ನ,. ಈ ಯೋಗಿನಿಯ ವಿಷಯವಾಗಿ ರಗಳೆ, ಪುರಾಣ್ಯ ನಾಟಕಗಳು 
ಹುಟ್ಟಿವೆ. ಈಕೆ ಹುಟ್ಟಿದ ಊರು ಉಡುತಡಿ.  ಮದುವೆಯಾಗಿತ್ತೊ 
ಇಲ್ಲವೊ ನಿಶ್ಚಿತವಾಗಿ ತಿಳಿದಿಲ್ಲ. ಈ *ವಿರಾಗಿಣಿ' ಕಿರಿಯತನದಲ್ಲಿ ಪಾಠ 
ಮಾರ್ಥಿಕ ಸಂಸಾರವನ್ನು ಸ್ವೀಕರಿಸಿದಳು. ಈಕೆಯ ಜೀವನವೇ ಒಂದು 
“ದಿವ್ಯಕಾವ್ಯ'ದಂತಿದೆ. ಭಕ್ತಿಯಲ್ಲಿ ಜ್ಞಾನದಲ್ಲಿ ಬದುಕುತ್ತಿದ್ದ ಈ 
ಪುಣ್ಯವಂತಳು . ಸಂಸ್ಕೃತದಲ್ಲಿ. ಹೊನ್ನಮ್ಮನಂತೆ. ಪಾರಂಗತಳಾದವಳು. 
ಹೊನ್ನಮ್ಮನಂತೆ ಮನಗಂಡು ಮೆಚ್ಚಿದ ತನ್ನ ಮತದ. ಗುಟ್ಟು ಗಹನತೆ 
ಗಳನ್ನು. ಅಭ್ಯಾಸಿಸಿದ ಶ್ರೇಷ್ಠಳು. ಗೃಹಿಣಿಯಾಗದೆ ಶರಣೆಯಾದ ಅಕ್ಕ 
ಅಂದಿನ ಸಾರ್ವಜನಿಕ ಧರ್ಮಪ್ರಸಾರದ ಕಾರ್ಯದಲ್ಲಿ ಭಾಗವಹಿಸಿದಳು. 
ಧರ್ಮಾಚರಣೆಯಲ್ಲಿ ನ್ಯಾಯಸಮ್ಮತವಾದ ಸ್ವಾತಂತ್ರ್ಯವುಳ್ಳ ಮಹದೇವಿ 
"ನಾಮದಲ್ಲಿ ಹೆಣ್ಣುರೂಪಲ್ಲದೆ ಭಾವಿಸಲು ಗಂಡು ರೂಪು ನೋಡಾ” 
ಎಂದು ಸ್ವ್ರೀಜೀವನಡ ಅತಿಶಯವನ್ನು ಸಾರಿದಳು. ಅಕ್ಕ ಕಲ್ಮಾಣನಗರದ 
ಶಿವಾನುಭವ ಮಂಟಪದಂಥ ತತ್ವಜ್ಞಾನದ ಪರಿಷತ್ತಿನಲ್ಲಿದ್ದು ನಿಗೂಢ 
ವಿಷಯಗಳನ್ನು ವಿಚಾರಮಾಡುವಷ್ಟು ಪ್ರಜ್ಞೆಯುಳ್ಳ ಮೇಧಾವಿನಿ. ಈಕೆ 
ಮನೆ ತೊರೆದರೂ ಜನರನ್ನು ತೊರೆಯದೆ ಅವರ ಸಮೂಹದಲ್ಲಿದ್ದು 
ಅನೇಕರಿಗೆ ಕುಶಲವನ್ನು ಒದಗಿಸಿ ತನ್ನ ಬದುಕಿನ ಧೈೇಯವನ್ನೂ ಸಾಧಿಸಿ 
ಕೊಂಡ ತೇಜಸ್ವಿನಿ. 


ಪೀಠಿಕೆ 33 


ಹೊನ್ನಮ್ಮ ಇನ್ನೊಂದು ತರದ ತೇಜಸ್ವಿನಿ; ಸಂಪ್ರದಾಯಬದ್ಧಳಾಗಿದ್ದ 
ವಳು; ರಾಜರ ಆಶ್ರಿತವರ್ಗಕ್ಕೆ ಸೇರಿದವಳು. ಅಂದಿನ ಮತವಿಚಾರಗಳನ್ನು 
ನಂಬಿ ವರ್ತಿಸುವ ವ್ಯಕ್ತಿ. ಆದರೂ, ಹೊನ್ನಮ್ಮ ತನ್ನ ಆಲೋಚನೆಗಳನ್ನು. 
ಧೈರ್ಯವಾಗಿ ಹೇಳಿದ್ದಾಳೆ; ಹೆಣ್ಣು ಮಕ್ಕಳೆ ಯೋಗಕ್ಷೇಮಕ್ಕಾಗಿ ತವಕಿಸು 
ತ್ತಾಳೆ; ತನ್ನ ವ್ಯಕ್ತಿತ್ವವನ್ನು ತಕ್ಕಮಟ್ಟಿಗೆ "ಹದಿಬದೆಯ ಧರ್ಮದಲ್ಲಿ 
ಕಾಣಿಸಿದ್ದಾಳೆ. ಆದರೆ, ಅಕ್ಕಮಹದೇವಿಯಂತೆ ಒಂದು ಜನಮಾನ್ಶ್ಕ 
ಚಳವಳಿಯಲ್ಲಿ ಪಾತ್ರವಹಿಸಿ ಕೆಲಸಮಾಡಲು ಹೊನ್ನಮ್ಮನಿಗೆ ಸಾಧ್ಯ 
ವಾಗಲಿಲ್ಲ. ಇವರಿಬ್ಬರ ವಿಚಾರಕ್ರಮ, ವರ್ತನೆಯಲ್ಲಿ ವೃತ್ಕಾಸವಿದ್ದರೂ 
ಉದಾರಭಾವದಲ್ಲಿ, ಸೋದರೀವಾತ್ಸಲ್ಯದಲ್ಲಿ ಹೊನ್ನಮ್ಮ ಅಕ್ಕಮಹದೇವಿ 
ಯರಿಬ್ಬರೂ ಸರಿಸಮರು. 


ಅಕ್ಕಮಹದೇವಿಯ ವಚನಗಳು ನಿಷ್ಠೆಯ ಕೆಚ್ಚಿನಲ್ಲಿ, ಸತ್ಯದ ಸವಿಯಲ್ಲಿ 
ಮಿಗಿಲಾಗಿವೆ; ಕೆಲವನ್ನು ಮಾತ್ರ ಇಲ್ಲಿ ಗಮನಿಸಬಹುದಾಗಿದೆ: 


ಈ ದೈನ್ಯಭಾವ- «ಎನ್ನ ಮಾಯದ ಮದವ ಮುರಿಯಯ್ಯ! ಎನ್ನ 
ಕಾಯದ ಕತ್ತಲೆಯ ಕಳೆಯಯ್ಯ! ಎನ್ನ ಜೀವದ ಜಂಜಡವ ಮಾಣಿಸಯ್ಯ! 
ಎನ್ನ ದೇವ ಚೆನ್ನಮಲ್ಲಿಕಾರ್ಜುನದೇವಯ್ಕ; ಎನ್ನ ಸುತ್ತಿದ ಪ್ರಪಂಚವ 
ಬಿಡಿಸು ನಿಮ್ಮ ಧರ್ಮ. 

ಈ ಕೃತಜ್ಞತಾಬುದ್ಧಿ "ಏಳೇಳು. ಜನ್ಮದಲಿ ಶಿವಭಕ್ತರೇ ಬಂಧ? 
ಗಳೆನಗೆ?; "ನಿಮ್ಮ ಮಂಡೆಗೆ ಹುವ್ವ ತಾಹೆನಲ್ಲದೆ ಹುಲ್ಲತಾರೆನು”. 

ಈ ಛಲಗಾರಿಕೆ "ಆರೂ ಇಲ್ಲದವಳೆಂದು ಆಳಿಗೊಳಲು ಬೇಡ 
ಕಂಡೆಯ, ಏನು ಮಾಡಿದರೆಯೂ ನಾನಂಜುವಳಲ್ಲ; ತರಗೆಲೆಯ 
ಮೇಲಿದ್ದು ನಾನಿಹೆನು ಸುರಿಗೆಯ ಮೇಲೊರಗಿ ನಾನಿಹೆನು. ಚೆನ್ನ 
ಮಲ್ಲಿಕಾರ್ಜುನಯ್ಯ! ಕರಕೆಡೆ ನೋಡಿದೊಡೆ, ಒಡಲನು ಪ್ರಾಣವನಂ ನಿಮ 
ಗೊಪ್ಪಿಸಿ ಶುದ್ಧಳಹೆನು'. 

ಈ ಪರಮಾತ್ಮಭಾವ. ."ವನವೆಲ್ಲ ನೀವೆ. ವನದೊಳಗಣ ದೇವತರುವೆಲ್ಲ 
ನೀವೆ. ತರುವಿನೊಳಗಾಡುವ ಖಗಮೃಗವೆಲ್ಲ ನೀವೆ. ಚೆನ್ನಮಲ್ಲಿಕಾರ್ಜುನ! 
ಸರ್ವಭರಿತನಾಗಿ ಎನಗೆ ಮುಖದೋರ'. | 


34 ಪೀಠಿಕೆ 


ಅಕ್ಕನವರ ಮಾತುಗಳು ಪರಮಾನುಭವದ. ಆಣಿಮುತ್ತುಗಳು. ಅಕ್ಕ 
ಹಿರಿಯ ವ್ಯಕ್ತಿ ; ಹಿರಿಯ ಕವಿ. 


ಶೃಂಗಾರಮ್ಮ (ಕಾಲ ಸುಮಾರು ೧೬೮೫) “ಪದ್ಮಿನೀ  ಕಲ್ಮಾಣ'ವನ್ನು 

ಸಾಂಗತ್ಯದಲ್ಲಿ ಬರೆದಿದ್ದಾ ಳೆ, ತಿರುಪತಿಯ ಶ್ರೀನಿವಾಸ ಸದೇವರಿಗೂ ಪದ್ಮಾ 
ಪತಿಗೂ ನಡೆದ ವಿವಾಹ ಇಲ್ಲಿ ವರ್ಣಿತವಾಗಿದೆ. ಕಾವ್ಯ ಪದ್ಮಿನಿಯ ಬಾಲ್ಕ ದ 
ಸಹಜ ಸರಳತೆಯಿಂದ ಕೂಡಿ ಸಾ 3 ೨-೫ “ಘಟನೆ ; ಸ 
ನುಷವಾದುದು. 


ಮೈಸೂರ ದೊರೆಗಳಾದ ದೊಡ್ಡ ಕೃಷ್ಣರಾಜ ಒಡೆಯರ (೧೭೧೩ 
೧೭೩೫) ಅರಸಿಯಾದ ಚೆಲುವಾಂಬೆ " ವರನಂದಿ ಕಲ್ಮಾಣ'ವನ್ನು ಸಾಂಗತ್ಯ 
ದಲ್ಲಿ ರಚಿಸಿದ್ದಾಳೆ. ಇದು ಏಳು ಸಂಧಿಗಳಿಂದ ಕೂಡಿದೆ. ವಸ್ತು ಪೌರಾಣಿಕ; 
ಮೇಲುಕೋಟೆಯ ಚೆಲುವರಾಯಸ್ವಾಮಿಗೂ ದಿಲ್ಲಿಯ ಬಾದಷಹನ 
ಮಗಳಿಗೂ ನಡೆದ ಮದುವೆಯ ವಿಷಯ ಮುಖ್ಯವಾಗಿದೆ. ಮಾನುಷಾಂಶ 
ಗಳಿಂದ ಕಾವ್ಯ ಸುಂದರವಾಗಿದೆ. ಪ್ರೇಮಭಾವದ ಹುಟ್ಟು, ವಿರಹಯಾತನೆ 
ರಮ್ಯವಾಗಿ ನಿರೂಪಿತವಾಗಿವೆ. ಚೆಲುವಾಂಬೆ ಬಹುಶಃ ಹೊನ್ನಮ್ಮನ 
ಕಾವ್ಯದ ವಿರಹಿಣಿಯ ಸಂಧಿಯಿಂದ ತನ್ನ ನಾಯಕಿಯ ವಿರಹಾವಸ್ಥೆಯ 
ವರ್ಣನೆಗೆ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡಿರಬಹುದು. ಮಗಳನ್ನು 

ಅತ್ತೆಯ ಮನೆಗೆ ಕಳುಹಿಸುವಾಗ ಕೊರಗಿ ಕಣ್ಣೀರು ಸುರಿಸುವ ತಾಯಿ, 
ಮರುಗುವ ಅಣ್ಣಂದಿರು ಓದುಗರ ಮನವನ್ನು ಆಕರ್ಷಿಸುತ್ತಾರೆ. ಅಲ್ಲಿ 
ಕನ್ನೆ ಹೇಗೆ ವರ್ಶಿಸಬೇಕು ಎಂಬುದನ್ನು ಕುರಿತು ಹೊನ್ನಮ್ಮ ಚೆಲುವಾಂಬೆ 
ಯರಿಬ್ಬರೂ 'ಹೆಣ್ಣುಮಗಂವಿಗೆ ಮೃದುಮಧುರವಾಗಿ ಭೋಧೆಮಾಡುತ್ತಾರೆ 


ಹೊನ್ನಮ್ಮ: *ಪೆತ್ತವರನು ಪೆರ್ಮೆಗೊಳಿಸು' 
“ಮನೆಯೊಳಗಿರುವೆಮ್ಮ ಮಂದಿಗೆ ಬರಿಸದೆ 
ಮನದನ್ನನ ಮನಬಒಲಿಸು 

ಚೆಲುವಾಂಬೆ: ಅತ್ತೆಯಮನೆಯೊಳು ಉತ್ತಮಳೆನಿಸಿಕೊಳ್ಳಮ್ಮ. 
ಪೆತ್ತವರೊಳ್ಳಿದರೆನಿಸು ನೀ 
ನುತ್ತಮ ಸತಿಯಾಗಿ ಬಾಳು 


ಪೀಠಿಕೆ 35 


ಭಕ್ತಕವಿಯಾದ ಗಿರಿಯಮ್ಮ (೧೭೫೦) ಚಂದ್ರಹಾಸನ ಕಥೆ, ಉದ್ದಾ 
೪ಕನ ಕಥೆ ಮತ್ತು ಹಾಡುಗಳನ್ನು ಬರೆದಿದ್ದಾಳೆ. ಅಕ್ಕಮಹದೇವಿಯಂತೆ 
ಈಕೆ ಇಷ್ಟದೇವತೆಯಾದ ಹೆಳವನಕಟ್ಟೆ ಕ ರಂಗನಾಥನನ್ನು ಭಾವುಕತನದಿಂದ 
ಅರ್ಚಿಸಿ, ಆತ್ಮಾರ್ಪಣೆ ಮಾಡಿದವಳು. ಈಕೆಯ ಪದಗಳು ಒಂದು ರೀತಿಯ 
ಭಾವಗೀತಗಳು; ಈ ಹರಿಶರಣಳ ಅಂತರಂಗವನ್ನು ಕಾಣಿಸುವ ಹರಳುಗಳು. 


“ಹದಿಬದೆಯ ಧರ್ಮ'ಕ್ಕಿರುವ ವಾಸ್ತವತೆ, ವಿಚಾರಪುಷ್ಟಿ ಮಿಕ್ಕ ಕಬ್ಬಿ 
ಗಿತಿಯರ ಗ್ರಂಥಗಳಲ್ಲಿ. ವಿಶೇಷವಾಗಿ .ಗೋಚರಿಸಿಲ್ಲವೆನ್ನ ಬಹುದು. 
ಹೊನ್ನಮ್ಮ ಕಾವ್ಕಕ್ಕಾಗಿ ಆರಿಸಿಕೊಂಡ ವಿಚಾರ ಹೆಂಗಸರ ಉನ್ನತಿಯನ್ನು 
ಕುರಿತದ್ದು; ಇದು ಉದಾತ್ತವಾಗಿದೆ, ಭದ್ರವಾಗಿದೆ. ಬಹುಜನ ಅಕ್ಕತಂಗಿ 
ಯರ ಹಿತದೃಷ್ಟಿ ಈ ಕಬ್ಬಿಗಿತಿಗಿದೆ. ಶ್ರೇಷ್ಠವಾದ ತತ್ವವನ್ನು ತೂಕ ಕೆಡಿಸದೆ 
ಕೌಶಲದಿಂದ ಕಿರಿದನ್ನು ಮಾಡಿಕೊಂಡಿದ್ದಾಳೆ. ಔಚಿತ್ಯದಿಂದ ಕಾವ್ಯದ ಸಂಧಿ 
ಗಳನ್ನು ಭಾಗಿಸಿಕೊಂಡಿದ್ದಾಳೆ. ಈ ಕಾವ್ಯದಲ್ಲಿ ಬೇಡವಾದ ಪದವಿಲ್ಲ; 
ಉದ್ದವಾದ. ವರ್ಣನೆಯಿಲ್ಲ ; ಸಂಸಾರದಲ್ಲಿರುವ ಹೆಣ್ಣಿನ ಬಾಳು ಹೇಗೆ 
ಸುಮಂಗಳವಾದೀತು; ವಿವಾಹ ಮಂಗಳಗಳಲ್ಲಿ ಹೇಗೆ ಸಮರ್ಪಕತೆ 
ಬಂದೀತು- ಎಂಬ ಆಳವಾದ ವಿಚಾರವನ್ನು ಕವಿ ಚಿಂತನೆಮಾಡಿ, ಕಾವ್ಯ 
ದಲ್ಲಿ ಉಚ್ಚರಿಸಿ ತೋರಿಸಿದ್ದಾಳೆ. 


ಇಂದಿನ ಗೃಹಿಣಿಯರು ಕೂಡ ಹೊನ್ನಮ್ಮನ ಕಾವ್ಯದ ಪಠನದಿಂದ ತತ್ವ 
ಬೋಧೆಯನ್ನು ಪಡೆಯಬಹುದು. ವಿವಾಹದ ಸಂಸ್ಥೆ ಉಳಿಯುವಂತ 
ಹುದು; ಮನಸ್ಸಿನ ಪ್ರೇಮಭಾವ ಬದುಕಬೇಕಾದದ್ದು; ಪಾತಿವ್ರತ್ಯದ 
ಆದರ್ಶ ನಡವಳಿಗೆ ತಕ್ಕದ್ದು. ಆದುದರಿಂದ ಹೊನ್ನಮ್ಮನ ಪುಸ್ತಕ ಇಂದಿಗೂ 
ಪಾತಿವ್ರತ್ಯದ ನೆಲೆ ಬೆಲೆಯನ್ನು ಕುರಿತು ಯಥಾಶಕ್ತಿಯಾಗಿ ಸಹಾಯ 
ಮಾಡಬಲ್ಲುದು. ಈಕೆಯ ಗ್ರಂಥ ಓದಲು ಸುಲಭವಾಗಿದ್ದರೂ, ಮರೆ 
ಯಲು ಸುಲಭವಾಗಿಲ್ಲ. 


ಈ ಕಾವ್ಯ ನಮ್ಮ ನಾಡು ಮತ್ತು ನಾಡೊಡೆಯರಲ್ಲಿ ನಮಗೆ ಭಕ್ತಿ ಗೌರವ 
ಗಳನ್ನು ಹೆಚ್ಚಿಸಲು ತಕ್ಕದ್ದಾಗಿದೆ; ಹಾಗೆಯೇ ಪತಿವ್ರತೆಯರ ಕುಲವನ್ನೂ 
ಕನ್ನಡಿಗರ ಬಳಗವನ್ನೂ ಬೆಸೆಯಲು ಇದು ಸಮರ್ಥವಾಗಿದೆ. ಹಿಂದಿನ 


36 ಪೀಠಿಕೆ 


ಕಾವ್ಯವಾಗಿದ್ದರೂ, ಇಂದಿನ ಮನೆ ಯಜಮಾನಿಯರಿಗೆ ನೆರವಾಗಬಲ್ಲ ಈ ' 
ಗ್ರಂಥ ಪ ಕ್ರಯೋಜನವು್ಗ ದ್ದಾ ಗಿದೆ. 


೧೩. ಸ್ತ್ರೀಯರ ಬಗೆಗೆ ಕವಿಗಳ ಉಕ್ತಿಗಳು 


ಈ ಪೀಠಿಕೆಯ ಕಡೆಯಲ್ಲಿ ಕೆಲವರು ಸಂಸ್ಕೃತ ಮತ್ತು ಕನ್ನಡ ಕವಿಗಳು 
ಮಹಿಳೆಯರ ವಿಷಯದಲ್ಲಿ ಆಡಿದ ಮಾತುಗಳನ್ನು ನೆನೆಯಬಹುದಾಗಿದೆ. 
ಆದಿಕಾವ್ಮವಾದ ರಾಮಾಯಣದ ಉತ್ತರ ಕಾಂಡ; ಸೀತಾ ಪರಿತ್ಕಾಗದ 
ಹೃದಯದ್ರಾವಕ ಸನ್ನಿವೇಶ; ಪೂಜ್ಯರಾದ ವಾಲ್ಮೀಕಿ ಮಹರ್ಷಿಗಳು ಲೋಕ 
ಮಾತೆಯಾದ ಸೀತಾದೇವಿಯ ಮುಖದಿಂದ ಈ ಮಾತುಗಳನ್ನಾಡಿಸಿದ್ದಾರೆ: 
ಮಾಮಿಕೇಯಂ ತನಂರ್ನೂನಂ ಸೃಷ್ಟಾ ದುಃಖಾಯ ಲಕ್ಷ್ಮಣ 
ಧಾತ್ರಾಯಸ್ಕಾಸ್ತಥಾಮೇದ್ಯ ದುಃಖಮೂರ್ತಿಃ ಪ್ರದೃಶ್ಶತೇ 
ಲಕ್ಷ್ಮಣ! ಬ್ರಹ್ಮ ದುಃಖಕ್ಕಾಗಿಯೇ ನನ್ನ ಈ ಒಡಲನ್ನು ರಚಿಸಿದ; ಇದು 
ನಿಶ್ಚಯ. ಪ್ರಕೃತ ಅದು ನನಗೆ ಸಾಕಾರ ಸಂಕಟದ ಹಾಗೆ ಕಾಣುತ್ತಲಿದೆ. 


ಪೂಜ್ಯರಾದ ವ್ಯಾಸಮಹರ್ಷಿಗಳು ಮಹಾಭಾರತದ ವನಪರ್ವದಲ್ಲಿ 
ಸೆಕೋವಾಖ್ಯಾನವನ್ನು ವಿವರಿಸುವಾಗ ವಿಷಮಪರಿಸ್ಥಿ ತಿಯನ್ನು ಚಿತ್ರಿಸಿ 
ದ್ದಾರೆ. ನಿಷಧಾಧಿಪತಿಯಾದ ನಳಮಹಾರಾಜ ಜೂಜಾಟದಲ್ಲಿ ತಮ್ಮನಾದ 
ಪುಷ್ಕರನಿಗೆ ಸರ್ವಸ್ವವನ್ನೂ ಸೋತು ಪತ್ನಿಯಾದ ದಮಯಂತಿಯೊಡನೆ 
ಅರಣ್ಯಕ್ಕೆ ಬಂದಿದ್ದಾನೆ. ಹೆಂಡತಿ ಆಕೆಯ ತಂದೆಯೂ ವಿದರ್ಭದೇಶದ 
ದೊರೆಯೂ ಆದ ಭೀಮಮಹಾರಾಜ ಜನಲ್ಲಿ ' ಹೋಗಲೆಂದು ಆತನ ಇಷ್ಟ. 
ಪತಿಪ್ರಾಣಳಾದ ದಮಯಂತಿ ಈ ಸೂಚನೆಗೆ ಒಪ್ಪುವುದಿಲ್ಲ. ಆಗ ಪತ್ನಿ 
ಎಂಥ ಅಮೂಲ್ಯಪದಾರ್ಥ, ಪತಿಗೆ ಎಂಥ ಹತ್ತಿರದ ಹಿತೈ ಸಿಯೆಂಬುದನ್ನ್ನಿ 
ನಳನು ಹೇಳುತ್ತಾನೆ : 

ನಾಸ್ತಿಭಾರ್ಯಾಸಮಂ ಮಿತ್ರಂ ನರಸ್ಕಾರ್ತಸ್ಕ ಭೇಷಜಮ್‌ 
ದೈನ್ಯಹೊಂದಿದ ಮನುಷ್ಯನಿಗೆ ಹೆಂಡತಿಗೆ ಸಮನಾದ ಸ್ನೇಹಿತನೂ ಊಪಾ 
ಯವೂ ಬೇರೆ ಯಾವುದೂ ಇಲ್ಲ. 


ಪೀಠಿಕೆ 37 


ಧರ್ಮಶಾಸ್ತ್ರಕಾರನಾದರೂ ಸಹಜ ಕವಿಯೂ, ಸ್ತ್ರೀ ಹೃದಯದ 
ಕೋಮಲತೆಯನ್ನು ಅರಿತವನೂ ಆದ ಮನುಮಹರ್ಷಿ ತನ್ನ ಕಾಲದ ಜನದ 
ಎರಡು ಬಗೆಯ ಅಭಿಪ್ರಾಯಗಳನ್ನು ಈ ಶ್ಲೋಕಗಳಲ್ಲಿ ವ್ಯಕ್ತಪಡಿಸಿದ್ದಾ 
ನೆಂದು ತೋರುತ್ತದೆ: 


ಯತ್ರ ನಾರ್ಯಸ್ತು ಪೂಜ್ಯಂತೇ ರಮಂತೇ ತತ್ರ ದೇವತಾಃ 
ಎಲ್ಲಿ: ಸ್ತ್ರೀಯರು ಗೌರವಿಸಲ್ಪಡುವರೋ, ಅಲ್ಲಿ ದೇವತೆಗಳು ಪ್ರಸನ್ನ 
ರಾಗುತ್ತಾರೆ. | 

ನ ಸ್ತ್ರೀ ಸ್ವಾತಂತ್ರ ಮರ್ಹತಿ 


ಯಾವ ಸ್ತ್ರೀಯೂ ಸ್ವಾತಂತ್ರ, ಹೊಂದಲು ಅರ್ಹಳಲ್ಲ. 

. ಸ್ರೀಯರ ವಿಚಾರವಾಗಿ ರೂಢಿಯಲ್ಲಿದ್ದ ಅಂದಿನ ಸಮಾಜದ ಈ ಭಿನ್ನಾಭಿ. 
ಪ್ರಾ ಯಗಳು ಮುಂದಿನ ಕವಿಗಳ ಮನದಲ್ಲಿ. ನೆಲೆಗೊಂಡಿರಬಹುದ್ದು; ಅವರ 
ಕೃತಿಗಳಲ್ಲಿ ಗೋಚರಿಸಿರಬಹುದು. ಕಾಲಕ್ರಮದಲ್ಲಿ ಸ್ತ್ರೀ ಅಪ್ಪ ಕ್ರಬುದ್ಧಳು, 
ಅಳು ಗೋಳಿನ ವ್ಯಕ್ತಿ ಎಂಬ ಯೋಚನೆ ದೃಢಪಟ್ಟಿರಬಹುದು. 

ಕವಿಕುಲಗುರುವಾದ ಕಾಳಿದಾಸ ತನ್ನ ಉದಾತ್ತಸುಂದರ ಕಾವ್ಯನಾಟಕ 
ಗಳಲ್ಲಿ ಸ್ತ್ರೀಯರ ಸಂಬಂಧವಾಗಿ ಎರಡು ರೀತಿಯ ಯೋಚನೆಗಳನ್ನೂ 
ಕಾಣಿಸಿದ್ದಾ ನೆ. 

ಮುರ ಸಂಭವ” ಕಾವ್ಯದಲ್ಲಿ ಪಾರ್ವತೀಪರಮೇಶ್ವ ರರ ವಿವಾಹ 
ಸಮಯ ಬರುತ್ತದೆ. ತಪಸ್ಸಿ ನಿಂದ ಮಹಿಮಾಶಾಲಿಗಳಾದ ಈ ಅನ್ಮಾದೃಶ 
ವಧೂವರರ ಲಗ್ನವನ್ನು ಗೊತ್ತುಮಾಡಲು, ಸಪ್ತರ್ಷಿಗಳೂ, ಅರುಂಧತೀ 
ದೇವಿಯೂ ಹಿಮಾಲಯ ರಾಜನ ನಗರಕ್ಕೆ ಬರುತ್ತಾರೆ. ಅರಮನೆಯಲ್ಲಿ 
ಮಹಾರಾಜನಿಂದ ಸತ್ಕಾರ ಹೊಂದುತ್ತಾರೆ. ಆಮೇಲೆ, ಅರಸನು ಅವರಿಗೆ 
ಸತಿ ಸುತೆಯರ ಗುರುತನ್ನು ಮಾಡಿಕೊಡುತ್ತಾನೆ. ತಂದೆಯ ಕನ್ಮಾವಾತ್ಸ ಲ್ಯ; 
ಕವಿಗೆ ಸ್ತ್ರೀತ್ವದ ವಿಷಯವಾಗಿ ಇರುವ ಅಪಾರಗೌರವ ಈ ಶ್ಲೋಕಾರ್ಧ 
ದಲ್ಲಿ ಹೊರಸೂಸುತ್ತದೆ: 


ಏತೇ ವಯವಮಮಾ ದಾರಾಃ 
ಕನ್ಮೇಯಂ ಕುಲಜೀವಿತಮ್‌ 


38 ಪೀಠಿಕೆ 


ಸ್ವಯಂ ನಾವು, ಇಲ್ಲಿ ನನ್ನ ಪತ್ನಿ, ಈಕೆ ನನ್ನ ಮಗಳು... ನನ್ನ ಸಂಸಾರದ 
ಪ್ರಾಣ. 

"ಅಭಿಜ್ಞಾನ ಶಾಕುಂತಲ'ದ ನಾಲ್ಕನೆಯ ಅಂಕದ ಇಪ್ಪತ್ತೆರಡನೆಯ 
ಶ್ಲೋಕ, ಕಣ್ವ ಯಷಿಗಳ ನಿಶ್ಚಿಂತ ಡೆ ನೋಭಾವವನ್ನು . ತಿಳಿಸುತ್ತದೆ; 
ಶಕುಂತಳಿಯನ್ನು ಅತ್ತೆಯ ಮನೆ ಗೆ ಕಳುಹಿಸಿ ಮುನಿಶ್ರೇಷ್ಠರು ನೆಮ್ಮದಿ 
ಯನ್ನು ಹೊಂದಿದ್ದಾ ರೆ. "ಅರ್ಥೋ ಹಿ ಕನ್ಮಾಪರಕೀಯ ಏವ” ಎನ್ನುತ್ತಾರೆ. 
« ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ? ಎಂದ ಹಾಗೆ. 

ಕನ್ನ ಡ ಕವಿಗಳಿಗೆ ಮಾರ್ಗದರ್ಶಕನಾದ ನಾಡೋಜ ಪಂಪನ (೯೪೧) 
ಸುಂದರ ಗಂಭೀರ ಕಾವ್ಯವಾದ "ವಿಕ್ರಮಾರ್ಜುನ ವಿಜಯ'ದಲ್ಲಿ ಮನಕರಗಿ 
ಸುವ ಒಂದು ಸನ್ನಿವೇಶ ಬರುತ್ತದೆ. ಪಾಂಡವರುಅರಗಿನ ಮನೆಯಿಂದ ತಾಯಿ 
ಕುಂತಿಯೊಡನೆ ಪಾರಾಗಿ, ಏಕಚಕ್ರನಗರಕ್ಕೆ ಬಂದು ಬದುಕುತ್ತಿದ್ದ ಕಾಲ್ಕ 
ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇಳಿದಿದ್ದಾರೆ. ಆ ಊರಿಗೆ ಹೆಮ್ಮಾ ರಿಯಾದ 
ಸ್‌ ಬಾ ಬಿಸಿ ಈ ಬ್ರಾ ಹೃ ಣಿ ಕುಟುಂಬಕ್ಕೆ" ಸೋಕಿರುತ್ತ ದೆ. 
ಇರುವ ನಾಲ್ವರಲ್ಲಿ, ಗಂಡ, ಹೆಂಡಿರು, ಮಗ, ಮಗಳು ಯಾರಾದರೊಬ್ಬರು 
ರಕ್ಕಸನಿಗೆ ತುತ್ತಾಗಿಯೇ ತೀರಬೇಕು; ವಿಷಮವೇಳೆ; ಬಗೆಹರಿಯದೆ ಅವರು 
ದೈನ್ಯಾಲಾಪಮಾಡುವುದನ್ನು ಕೇಳಿ ಕುಂತಿ ಬಂದು ಸಮಾಚಾರವೇನೆಂದು 
ಪ್ರಶ್ನಿಸುತ್ತಾಳೆ. ಮನೆಯ ಯಜಮಾನ ಉತ್ತರ ಕೊಡುತ್ತಾನೆ. ಹೆಂಡತಿ 
ಮಕ್ಕಳನ್ನು ಸಾಕಲು ಬೇಕ್ಕು ವಂಶವನ್ನು ಉಳಿಸ್ಸಿ ಪಿತೃಗಳಿಗೆ ತಿಲತರ್ಪ 
ಕೊಡಲು ಮಗ ಬೇಕು. "ಮಗಳನೀವೆನಪ್ಪೊಡೆ ಕೊಡಗೂಸೆ ಂಬುದು ಈ 
ರೊಡವೆ' ಆದ್ದರಿಂದ ನಾನೇ ರಾಕ್ಷಸನಿಗೆ ಬಲಿಯಾಗುತ್ತೇನೆ. 

ಬಸವಯುಗದ ಮುಖ್ಯ ವಚನಕಾರರು ಅಲ್ಲಮಪ್ಪಭು, ಬಸವಣ್ಣ, ಚೆನ್ನ 
ಬಸವ, ಸಿದ್ಧರಾಮ, ಮಡಿವಳ. ಮಾಚಯ್ಯ ಈ ಮಹನೀಯರು ಅನೇಕ 
ಭಕ್ತರೊಡನೆ ಶಿವಾನುಭವ ಮಂಟಪದಲ್ಲಿ ಮಂಡಿಸಿರುವಾಗ "ಗುರುವನರಸು 
ವೆನೆಂದು' ತೊಳಲಿ, ಬಳಲಿ ಮಹದೇವಿ ಅಲ್ಲಿಗೆ ಬಂದಳು. ಅಕ್ಕನವರ - 
ಭಕ್ತಿ ವರ್ಚಸ್ಸಿಗೆ ಸಾಧುಗಳು ಬೆರಗಾದರಂ. ಚಾಮರಸನ (೧೪೩೦) 
" ಪ್ರಭುಲಿಂಗಲೀಲೆ'ಯಲ್ಲಿಯ ಆ ಸನ್ನಿವೇಶದ ಒಂದು ಪದ್ಮ ಗಮನಾರ್ಹ 
ವಾಗಿದೆ: | 


ಪೀಠಿಕೆ 39 


ಲೋಕದೊಳು ಸತಿಜನ್ಮವನು ತಾ 
ಸ್ವೀಕರಿಸಿ ತನುಲೋಭ ಮೋಹವ 
_ ನೂಕಿ ನಿಸ್ಬೃ ಹೆಯಾಗಿ ನಿಲುವವರಾರು ಧಾತ್ರಿಯಲಿ 
- ಈಕೆಗಾರೆಣೆ ಶಿವಶಿವಾ ಎನು 
, ತಾಕೆಯನು ಬಸವಣ್ಣ ಮುಖ್ಯರ 
ನೇಕ ಪರಿಯಲಿ ಹೊಗಳುತಿರ್ದರು ಶರಣು. ಶರಣೆನುತ 
"ಭರತೇಶ ವೈಭವ'ವನ್ನು ರಚಿಸಿದ ರತ್ನಾಕರವರ್ಣಿ ತನ್ನ ಕಾವ್ಶ 
'ನಾಯಕನಾದ ಭರತಚಕ್ಟೇಶ ಹೆಣ್ಣುಮಕ್ಕಳ ಮದುವೆಮಾಡಿ": ಅವರನ್ನು 
ಗಂಡನ ಮನೆಗೆ ಕಳುಹಿಸಿಕೊಡುವ ಸನ್ನಿ ವೇಶವನ್ನು ಚಿತ್ರಿ ಸಿದ್ದಾನೆ, ರಾಣಿ 
ಯರು ಕಣಿ ಬೀರು ಸುರಿಸುತ್ತ ಮಕ್ಕಳನ್ನು ಹೋಗಗೊಡುತ್ತಿ ದ್ದಾ ರೆ; ಮಕ್ಕಳ 
ಅಗಲಿಕೆಯ ದುಃಖದಿಂದ ತಂದೆಯಾದ ಚಕ್ರವರ್ತಿಯ “ಎದೆ ಹಣ್ಣಾಯ್ತು'. 
ಆ ಕುವರಿಯರೊತ್ತಿನೊಳೆಗೆ ಕಂಬನಿದಾಳ್ಗೆ 
ವ್ಯಾಕುಲ ಸತಿಯರ ನೋಡಿ 
ಏಕೆ ಪೆಣ್ಬಡೆದಿರೌ ಗಂಡುವಡೆಯದೆಂದು 
ಭೂಕಾಂತ,ಮರುಕದೆ ಇಳ್‌ ನುಡಿದ 
ಹೊನ್ನಮ್ಮನ ಸಮಕಾಲಿಕನಾದ :ಪದ್ಮನಾಭ (೧೬೮೦) *ಪದ್ಮಾವತೀ 
ಚರಿತೆ'ಯಲ್ಲಿ ಹೇಳುವ ಮಾತುಗಳು ಎಂದೂ ಮರೆಯದಂಥವು; 
ಹೆಣ್ಣುಮಕ್ಕಳ ಹೆತ್ತು ಹೆರರ ಬಾಳಿಗೆ ಕೊಟ್ಟು 
ಕಣ್ಣಿ ದಿಕ್ಕು ತ ಮನದಿ: : 
ಉಣ್ಣ ರೊ ಡರ ಎನುತ ಚಿಂತಿಸುತಿಹ 
ಹೆಣ್ಣಿ ೦ದ ಫಲವುಂಟೆ ನಮಗೆ 
ಜನಪ್ರಿಯ ಕವಿಗಳಾದ ಸರ್ವಜ್ಞ (೧೭೦೦), ಲಕ್ಷೀಶರ (೧೭೦೦) 
ಕಾಲಕ್ಕೆ ಬಂದರೆ ಸಿ ಸ್ತ್ರೀ ವಿಷಯಕವಾಗಿ' ಒಂದು ತರದ ಅಭಿಪ್ಪಾಯ ಜನಮ ಕ 
ದಲ್ಲಿ ಖಚಿತವಾಗಿ ಮನೆಮಾಡಿಕೊಂಡಂತೆ ಕಾಣುತ್ತ ದೆ. ಮೊದಲ ಕವಿ'ಸ್ತ್ರಿ 
ಘಾತಕ ಬುದ್ಧಿ ಯ ಚಂಚಲೆ ಎಂದರೆ, ಎರಡನೆಯವನು ಹೆಣ್ಣಿನ ೬ 
ಗೌರವಾರ್ಹವಾದರೂ ದುಃಖದ್ದು, ಕಷ್ಟದ್ದು ಎಂಬ ಅಂಶವನ್ನು 
ಸೂಚಿಸುತ್ತಾನೆ. 


40 ಪೀಠಿಕೆ 


ನಂಬಿದಂತಿರಬೇಕು ನಂಬದಲೆ ಇರಬೇಕು 
ಇಂಬರಿದು ಎಚ್ಚರಿರಬೇಕು ಹೆಣ್ಣನು 
ನಂಬಿದವ ಕೆಟ್ಟ ಸ ಸರ್ವಜ್ಞ 


ಸತ್ವಮೂರ್ತಿಯಾದ ಸೀತಾದೇವಿ, ಸದಾ ವನವಾಸಿನಿ, ದುಃಖಿನಿ. ಪತಿವ್ರತೆ 
ಯರಲ್ಲಿ ಪತಿವ್ರತೆ, ಜನರ ಹೊಲ್ಲದ ಅನುಮಾನಕ್ಕೆ ಗುರಿಯಾಗಿ ರಾಮನಿಂದ 
ಪರಿತ್ಕಕ್ತಳಾಗುತ್ತಾಳೆ. ಲಕ್ಷ್ಮಣನೊಡನೆ ಅರಣ್ಯಕ್ಕೆ ಬರುತ್ತಾಳೆ. ಆಕೆಗೆ 
ಎನೊ ಆತಂಕ; ಏನೊ ಕಳವಳ. ನಿಜವಾದ ಸುದ್ದಿ ತಿಳಿದು “ಬಿರುಗಾಳಿ 
ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ' ಮುರಿದು ನೆಲಕ್ಕೆ ಒರಗುವಂತೆ ಮೂರ್ಛೆ 
ಹೊಂದಿ, ಎಚ್ಚತ್ತು, ಹಮ್ಮೈೈಸಿ ಹಲಬುತ್ತಾಳೆ; ಹೆಣ್ಣು ಜನ್ಮ ಪಾಪದ 
ಫಲವೆಂದು ವಿಚಾರಮಾಡುತ್ತಾಳೆ. 

ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ 

ಕಡುಪಾತಕಂಗೈದು ಪೆಣ್ಣಾಗಿ ಸಂಭವಿಸಿ 

ದೊಡಲಂ ಪೊರೆವುದೆನ್ನೊಳಪರಾಧಮುಂಟು 
ಆದುದರಿಂದ ಈ ಪಾಡು ಅನುಭವಿಸುತ್ತಿರುವೆನೆಂದು ಶೋಕಿಸುತ್ತಾಳೆ. 
ಹೆಂಗಸು ಹೀಗೆ ಭಾವಿಶುವುದು ಯಾರ ಪಾಪ? 


೧೪. ಗ್ರಂಥಪಾಠ 
"ಹದಿಬದೆಯ ಧರ್ಮ'ದ ಪಾಠವನ್ನು ನಾಲ್ಕು ಪ್ರತಿಗಳ ಆಧಾರದಿಂದ 
ಗೊತ್ತುಮಾಡಿದೆ.  ಇವೆಗಳಲ್ಲಿ ಎರಡು ಓಲೆಗರಿಯವು, ಒಂದು ಕೈ 
ಬರಹದ್ದು, ಒಂದು ಮುದ್ದಿ ್ರಿತವಾದದ್ದು. ಮೈಸೂರು ಸರಕಾರದ ಓರಿಯೆಂ 
ಟಲ್‌ ಲೈಬ್ರರಿಯ ಓಲೆಯ ಪ್ರತಿಯನ್ನು "ಕ್‌ ಎಂದು ಕರೆದಿದೆ. ಇದೇ 
ಶುದ್ಧ ಪಾಠವುಳೆ ದ್ಧೆಂದು ಬರಹದ ಸ್ಪಷ್ಟತೆ, ಸಮರ್ಪಕತೆಗಳಿಂದ ತೋರಿ 
ಬರುತ್ತದೆ. ಕೈಬರಹದ ಪ್ರತಿಗೂ, ಓಲೆಯದಕ್ಕೂ ವೃತ್ಕಾಸಗಳೇನೂ 
ಕಂಡುಬಾರದುದರಿಂದ ಅದನ್ನು ಇಲ್ಲಿ ಸೂಚಿಸಿಲ್ಲ. "ಕ್‌ (ಮೈಸೂರು ಓ. 
ಪ್ರ, ೧೩೦ ಹದಿಬದೆಯ ಧರ್ಮ ಕ. ೭೫-೧೨೪) ಇದರಲ್ಲಿ ಗ್ರಂಥದ ಹೆಸರು 
ಸ್ತ್ರ €ಧರ್ನ್ಮು ಸಾಗತ್ಯಂ ಎಂದಿದೆ. ಕಾವ್ಮಪ್ಪಾರಂಭವಾಗುವುದು ಹೀಗೆ : 
ಶ್ರೀಮತೇ ರಾಮಾನುಜಾಯನಮಃ 
ಶ್ರೀ ಶ್ರೀಧರಾಯನಮಃ 


ಪೀಠಿಕೆ 4} 


ಶ್ರೀಮತೇ ನಾರಾಯಣಾಯನಮಃ 
ಶ್ರೀ ಶೈಲಾರ್ಯಗುರವೇನಮಃ 
ಶ್ರೀ ಶಿಂಗಲಾರ್ಯಗುರವೇನಮಃ 
ಸ್ತ್ರೀಧರ್ಮ ಸಾಂಗತ್ಯ ॥ ಶ್ರೀ ಶ್ರೀಶ್ರೀ 
ಕಾವ್ಯದ ಕಡೆಯಲ್ಲಿ, 
ಶ್ರೀಮತೇ ರಾಮಾನುಜಾಯನಮಃ 
ಶ್ರೀ ಶ್ರೀಮದ್‌ ವೇಲಾಪುರೀ ಸೌಮ್ಯ ಕೇಶವಾಯನಮಃ 
ಸ್ವಸ್ತಿ ಶ್ರೀ ಜಯಾಭ್ಯುದಯ ಶಾಲಿವಾ.... 

ಇಲ್ಲಿ ಅಕ್ಷರ ಮುಗಿದುಹೋಗಿದೆ. | 

ಮದ್ರಾಸು ಸರಕಾರದ ಓರಿಯೆಂಟಲ್‌ ಲೈಬ್ರರಿಯ ಓಲೆಗರಿಯ ಪ್ರತಿ 
(೧೮-೪-೧೦ ಪತಿವ್ರತಾ ಸ್ತ್ರೀಧರ್ಮ ಸಾರ) ಇದನ್ನು «ಖ' ಎಂದಿದೆ. 
ಕಾವ್ಕದ ಮೊದಲು ಹೀಗಿದೆ : 

. ಶ್ರೀಮತೇ .ರಾಮಾನುಜಾಯನಮಃ 

ಗ್ರಂಥದ. ಕೊನೆಯಲ್ಲಿ “ಸಂಪೂರ್ಣಂ ಎಂದಿದೆ. 

ಮ. ಆ. ರಾಮಾನುಜಯ್ಯಂಗಾರ್‌ ಅವರು ೧೮೯೩ರಲ್ಲಿ ಪರಿಷ್ಕರಿಸಿ 
ಮುದ್ರಿಸಿದ ಪ್ರತಿಯನ್ನು "ಗ' ಎಂದಿದೆ. ಎಲ್ಲ ಪ್ರತಿಗಳು ಒಂಬತ್ತು ಸಂಧಿ 
ಯುಳ್ಳುವಾಗಿವೆ. | 

ಅ ಆಅ ಕುಳೆದ ಉಪಯೋಗ ಹೊನ್ನಮ್ಮನ ಕಾಲಕ್ಕೆ ವಿರಳವಾಗುತ್ತಿತ್ತು 
ಎನ್ನಲು ಓಲೆಗರಿಯ ಪ್ರತಿಗಳಲ್ಲಿ ಇವು ಕೆಲವು ಕಡೆ ಮಾತ್ರ ಬಂದಿರುವುದು 
ಸೂಚನೆ. ಹೆಣ್ಣುಮಕ್ಕಳು ಈ ಗ್ರಂಥವನ್ನು ಹೆಚ್ಚುಹೆಚ್ಚಾಗಿ ಓದಲೆಂದು 
ಇದಂ ಪುನರ್ಮುದ್ರಿತವಾಗುತ್ತಿರುವುದರಿಂದ, ಇಲ್ಲಿ ಅಟ ಅದ ತೊಡಕಿಗೆ 
ಹೋಗಿಲ್ಲ. 

ಅಭಿಪ್ರಾಯೆದ ಸುಲಭತೆಗಾಗಿ ಅಷ್ಟು ಪರಿಚಯವಿಲ್ಲದ ಪದಗಳ 
ಅರ್ಥವನ್ನು ಶಬ್ದಕೋಶದಲ್ಲಿ ಕೊಟ್ಟಿದೆ. 

೧೫. ಕೃತಜ್ಞ ತೆ 

ಈ ಗ್ರಂಥದ ಪಾಠವನ್ನು ಗೊತ್ತುಮಾಡುವಾಗ, ಪೀಠಿಕೆ ಶಬ್ದಿಕೋಶಾದಿ 
ಗಳನ್ನು ಸಿದ್ಧಪಡಿಸುವಾಗ, ಇದರ ಮುದ್ರಣಕ್ಕೆ ಸಂಬಂಧಿಸಿದ ಎಲ್ಲ ಕಾರ್ಯ 
ಗಳಲ್ಲಿ ಮೊದಲಿನಿಂದ ಕೊನೆಯವರೆಗೂ ಉಚಿತವಾದ ಅನೇಕ ಸಲಹೆಗಳನ್ನು 


42 ಪೀಠಿಕೆ 


ಕೊಟ್ಟು, ಅಚ್ಚಿನ ಕರಡುಪ್ರತಿಗಳನ್ನು ವಿಶ್ವಾಸದಿಂದ ತಿದ್ದಿ ನನಗೆ ವಿಶೇಷ 
ಉಪಕಾರ ಮಾಡಿದ್ದಕ್ಕಾಗಿ ಮಾನ್ಕರಾಗಿಯೂ, ನನ್ನ ವಿದ್ಕಾಗುರುಗಳಾ 
ಗಿಯೂ ಇರುವ ರಾಜಸೇವಾಸಕ್ತ ಶ್ರೀಮಾನ್‌ ಬಿ. ಎಂ. ಶ್ರೀಕಂಠಯ್ಯ, 
ಎಂ. ಎ. ಬಿ. ಎಲ್‌. ಅವರಿಗೆ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು 
ಅರ್ಪಿಸುತ್ತೇನೆ. | 

ಈ ಕಾವ್ಯದ ಟಿಪ್ಪಣಿಯನ್ನು ನೋಡಿ, ವಿಮರ್ಶಿಸಿ, ಸರಿಯಾಗಿದೆಯೆಂದು 
ತಿಳಿಸಿ ನನಗೆ ತುಂಬ ಉಪಕಾರ ಮಾಡಿದ್ದಕ್ಕಾಗಿ ಅಸ್ಮಾನ ವಿದ್ವಾನ್‌ 
ಶ್ರೀಮಾನ್‌ ತಿರುವಳ್ಳ್ಕೂರ್‌ ಶ್ರೀನಿವಾಸ ರಾಘವಾಚಾರ್‌ ಅವರಿಗೆ ನಾನು 
ಆದರಪೂರ್ವ ಕನಮಸ್ಕಾರಗಳನ್ನು ಒಪ್ಪಿಸುತ್ತೇನೆ. 

ಈ ಸಂಪಾದನ ಕೆಲಸಕ್ಕೆ ಬೇಕಾದ "ಹದಿಬದೆಯ ಧರ್ಮ'ಡ ಓಲೆಗರಿ 
ಪ್ರತಿ, ಕೈಬರಹದ ಪ್ರತಿಗಳನ್ನು ನನಗೆ ಓದಿಕೊಳ್ಳಲು ಕೊಟ್ಟು, ಇತರ ಓಲೆ 
ಗರಿಯ ಪುಸ್ತಕಗಳನ್ನು ಉಪಯೋಗಿಸಿಕೊಳ್ಳಲು ಕೊಟ್ಟದ್ದಕ್ಕಾಗಿ 
ಮೈಸೂರು ಸರಕಾರದ ಓರಿಯೆಂಟಲ್‌ ಲೈಬ್ರರಿಯ ಅಧಿಕಾರಿಗಳಾಗಿರುವ 
ಶ್ರೀಮಾನ್‌ ಎಂ. ಎಸ್‌. ಬಸವಲಿಂಗಯ್ಯ, ಎಂ. ಎ, ಬಿ. ಎಲ್‌. ಅವರಿಗೆ 
ನನ್ನ ಕೃತಜ್ಞತೆಗಳು. 

"ಹದಿಬದೆಯ. ಧರ್ಮ'ದ ಪಾಠ ಗೊತ್ತುಮಾಡುವಾಗ ಮದ್ರಾಸು 
ಸರ್ಕಾರದ ಓರಿಯೆಂಟಲ್‌ ಲೈಬ್ರರಿಯಿಂದ ಓಲೆಗರಿಯ ಪ್ರತಿಯನ್ನು 
ತರಿಸಿಕೊಟ್ಟು, ಇತರ ಆವಶ್ಯಕ ಗ್ರಂಥಗಳನ್ನು ಎರವಲಾಗಿ ಕೊಟ್ಟು, 
ಬರವಣಿಗೆಯ ಸಂದರ್ಭದಲ್ಲಿ ಹಲವು ಉತ್ತಮ ಸೂಚನೆಗಳನ್ನು ಕೊಟ್ಟು 
ನನ್ನನ್ನು ವಿಶೇಷ ಯಣಿಯನ್ನಾಗಿ ಮಾಡಿದ ಮೈಸೂರು ವಿಶ್ವವಿದ್ಮಾನಿಲ 
ಯದ ಲೈಬ್ರರಿಯ ಮುಖ್ಯಾಧಿಕಾರಿಗಳಾದ್ಮಡಾ॥ ಎ. ಎನ್‌. ನರಸಿಂಹಯ್ಯ, 
ಎಂ. ಎ., ಎಲ್‌. ಟಿ, ಪಿಎಚ್‌. ಡಿ. ಅವರಿಗೆ ನನ್ನ ಗೌರವಪೂರ್ವಕ 
ಪ್ರಣಾಮಗಳು. 

ಈ ಕಾವ್ಯದ ಮುದ್ರಣ ಕಾರ್ಯವನ್ನೆಲ್ಲ ಶೀಘ್ರವಾಗಿಯೂ ತೃಪ್ತಿಕರ 
ವಾಗಿಯೂ ಮಾಡಿಕೊಟ್ಟ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಚ್ಚುಕೂಟದ 
ಅಧಿಕಾರಿಗಳಿಗೆ ನನ್ನ ಹೆಚ್ಚಿನ ಕೃತಜ್ಞತೆಗಳು ಸಲ್ಲುತ್ತವೆ. 

ಬೆಂಗಳೂರು 


೨೦-೧೦-೧೯೪೦ ಡಿ. ಚಂಪಾಬಾಯಿ 


ಅನುಬಂಧ 


“ಉತ್ತರರಾಮ ಚರಿತೆ, " ಶಾಕುಂತಲ”, "ಮನುಸ್ಮೃತಿ, "ಶ್ರೀ ಭಾಗವತ್‌ 
ಈ ಗ್ರಂಥಗಳ ಶ್ಲೋಕಗಳು ಮತ್ತು ಅವುಗಳನ್ನು ಹೋಲುವ “ಹದಿ 
ಬದೆಯ ಧರ್ಮ'ದ ಪದ್ಮಗಳು. 


ಅನುಬಂಧ 


ಹದಿಬದೆಯ ಧರ್ಮ 


ಪೊಸಪೂವ ಸರಗೈದು ಮುಡಿಯದೆ ನಲುಗಿಸಿ 
ರಸದೆಗೆವೆಸಕವೆನಿಪುದು 


ತನ್ನ ಪೆರ್ಚುಗೆಯೊಳು ಪೆರ್ಚುಗೆಗೊಂಡುರೆ 
ತನ್ನ ಕುಂದಿನೊಳು ಕುಂದುವಳ 


ಮನದೊಳು ಮನ ನೆನಹಿನೊಳು ನೆನಹು ಮತ್ತೆ 
ತನು ತನುವಿನೊಳೊಡವೆರಸಿ 

ಅನುಗೊಳೆ ಪಾಲು ನೀರುಗಳಂತಿನಿಯನು 
ವಿನಿಯಳುಮೇಕವೆನಿಪುದು 


ಅತ್ತೆಮಾವಂದಿರಿಗಳುಕಿಯಕ್ಕರುಗೂಡಿ 
ಚಿತ್ತವರಿತು ಸೇವೆಯೆಸಗು 


ಸವತಿಯರೊಳು ಸಂಗಾತಿವೆಂಗಳವೊಲು 
ನೆವಮಿಲ್ಲದ ನೇಹವೆರಸು 


ಕಂದ ಕೇಳಿನಿಯನು ಕನಲಿ ಕಾಡಿದೊಡದ 
ರಿಂದ ನೀನಳವಳಿಯದಿರು 


ಪೇರೈ ಸಿರಿಯಿಂದ ಪಿಗ್ಗಿ ಬೆರೆತು ನಿನ್ನ 
ಮೇರೆ ತಾರೆಯ ಮಿಸಾರದಿರು 

ಸೇರಿಯೂಳಿಗವೆಸಗುವ ಸೇವಕರನು 
ಸೈರಣೆಗೊಂಡು ಸಂತವಿಸು 


(೬, ೨೪) 


(೬, ೪೪) 


(೬, ೪೭) 


(೫, ೪೦) 


(೫, ೪೧) 


(೫, ೩೫) 


(೫, ೪೩) 


ಅನುಬಂಧ ೪೫ 
ಉತ್ತರ ರಾನುಚರಿತ 


ನೈಸರ್ಗಿಕೀ ಸುರಭಿಣಃ ಕುಸುಮಸ್ಕ ಸಿದ್ಧಾ 
ಮು ೯ ಸಿ ತಿರ್ನ ಚರಣ ಕತಾವಜಣ 
(ಅಂಕ ೧, ಶ್ಲೋಕ ೧೪) 


ಅದೆ ್ರೈ ತೆಂ ಸುಖದುಃಖಖಯೋರನುಗುಣಂ 


ಸರ್ವಾಸ ೫ವಸ್ಥಾಸು ಯತ್‌ 
(ಅಂಕ ೧, ಶ್ಲೋಕ ೩೯) 


ಶಾಕುಂತಲ 


Ee ನ ಉ ತಿಕ ತ ಕುಲಸ್ಕಾಧಯಃ 
"(ಅಂಕ ೪, ಶ್ಲೋಕ ೧೮) 


ಲ ಅನುಬಂಧ 


ಹದಿಬದೆಯ ಧರ್ಮ--- 
ವ್ರತಹೋಮ ನಿಯಮೋಪವಾಸದಾನಂಗಳೆಂ 
ದತಿಶಯವಡೆದ ಧರ್ಮಗಳು 
ಪತಿಶುಶ್ರೂಷೆಗೆ ಪಡಿಯಲ್ಲೆಂದಿದ 
ರತಿಶಯವರಿತಾಚರಿಪುದು (೩, ೬) 


ಇಷ್ಟ ೈದೇವತೆಯಿವನೆಂದು ಪತಿಯೊಳು ವಿ 
ಶಿಷ್ಟಭಾವವ ಬಗೆಗೊಳಿಸಿ (೩, ೧೮) 


[x 
ತಡೆಯದೆಳಮೆಯೊಳು ತಂದೆತಾಯಿಗಳಿಗೆ 


ನಡುವರೆಯದೊಳು ನಲ್ಲನಿಗೆ 
ಕಡುಮುದುಪಾದ ಕಾಲದೊಳು ತನ್ನಣುಗರಿ 


ಗಡಕಮೆನಿಪುದಬಲೆಯರು (೪, ೪೭) 
ಬರಿಸುವುದೊಂದೂರೊಳಿರ್ಪಳನುಪಚಾರ ಕ 

ವೆರಸಿ ಪಾರಣೆ ಪರ್ವಗಳಿಗೆ (೫, ೨೯) 
ಅಣ್ಣತಮ್ಮಂದಿರನಿಬರೊಡವುಟ್ಟಿ ಫದ 


ಪೆಣ್ಣನು ಪೆರ್ಮೆಗೊಳಿಸಿ 
ಬಣ್ಣ ಬಂಗಾರವ ಬಗೆ ಬಗೆಯಿಂದಿತ್ತು 


ತಣ್ಣನೆ ತಣಿಸಿ ಬಾಳುವುದು (೫, ೪೬) 
ಆಚಾರದಿಂದನುಪಮಧರ್ಮದೇಳಿಗೆ 
ಆಚಾರದಿಂದಾಯುಷ್ಕ (೮, ೧೯) 


ತನ್ನೊಡಲಿಗೆ ತನ್ನ ಮನವ ಕಾಪಿಡುವುದು 
ತನ್ನ ಮನಕೆ ತನ್ನ ಮತಿಯ (೮, ೩೮) 


ಅನುಬಂಧ ೪೭ 
ಮು ನುಸ್ಮ ತಿ 


ನಾಸ್ತಿ ಸ್ತ್ರೀಣಾಂ ಪೃಥಗ್ಯಜ್ನೊ ಕ್ಲೀ ನ ವ್ರತಂ ನಾಪ್ಯಪೋಷಿತಂ 
ಪತಿಂ ಶುಶ್ರೂಷತೇ ಯೇನ ತೇನ ಸ್ಥ ೈರ್ಗೇ ಮಹೀಯತೇ 
(ಅಧ್ಯಾಯ ೫, ಶ್ಲೋಕ ೧೫೫) 


ಉಪಚರ್ಯಃ ಸ್ತ್ರಿಯಾ ಸಾಧ್ವ್ಯಾ ಸತತಂ ದೇವವತ್ಪತಿಃ 
(ಅಧ್ಯಾಯ ೫, ಶ್ಲೋಕ ೧೫೪) 


ಪಿತಾ ರಕ್ಷತಿ ಕೌಮಾರೇ ಭರ್ತಾ ರಕ್ಷತಿ ಯೌವನೇ 
ರಕ್ಷಂತಿ ಸ ಸ್ಕಾ ವಿರೇ ಪುತ್ರಾ ನಸ್ತ್ರೀ ಸ್ವಾತಂತ್ರ್ಯಮರ್ಹತಿ 
(ಅಧ್ಯಾಯ ೯, ಶ್ಲೋಕ ೩) 


ತಸ್ಮಾದೇತಾಃ ಸದಾ ಪೂಜ್ಯಾ ಭೂಷಣಾಚ್ಛಾ ದನಾಶನೆ, ಃ 
ಭೂತಿಕಾಮೈರ್ನರೈರ್ನಿತ್ಯಂ ಸತ್ಕಾರೇಷೂತ್ಸವೇಷು ಚ 
(ಅಧ್ಯಾಯ ೩, ಶ್ಲೋಕ ೫೯) 


ಹಿತೃಭಿರ್ಭ್ಟಾತೃಭಿಶ್ಚೆ ತಾಃ ಪತಿಭಿರ್ದೇವರೈ ಸ್ತಥಾ 
ಪೂಜ್ಯಾ ಭೂಷಯಿತವ್ಕಾಶ್ಚ ಬಹುಕಲ್ಮಾಣಮಾಪ್ಸಭಿಃ 
(ಅಧ್ಯಾಯ ೩, ಶ್ಲೋಕ ೫೫) 


ಆಚಾರಾಲ್ಲಭತೇಹ್ಮಾಯುರಾಚಾರಾದೀಪ್ಲಿತಾಃ ಪ್ರಜಾಃ 
(ಅಧ್ಯಾಯ ೪, ಶ್ಲೋಕ ೧೫೬) 


ಆತಾ ್ಮನಮಾತ್ಮ ನಾ ಯಾಸ್ತು ರಕ್ಷೇಯುಸ್ತಾ ಕ ಸುರಕ್ಷಿತಾಃ 
(ಅಧ್ಯಾಯ ೯ ಶ್ಲೋಕ ೧೨) 


ಅನುಬಂಧ 


ಹದಿಬದೆಯಥಧರ್ಮ-- 


ಸಾವಡಸಿದ ಸಮಯದೊಳು ಸದ್ಧತಿಗಾಗಿ 
ಯಾವುದನೊಲಿದಾಲಿಪುದು 

' ಅವುದನೋದುವುದಾವುದನೊಡರಿಪು 
ದಾವುದನಿರದೆ ನೆನೆವುದು 


ಹರಿಕಥೆಗಳನೆ ಕೇಳುವುದು 
ಹರಿನಾಮಂಗಳನೊಲಿದೋದುವುದು ಶ್ರೀ 
ಹರಿಪದಂಗಳನೆ ನೆನೆವುದು 


ಹರಿಪಾದಪದ್ಮದ ಸೇವೆಯಿಲ್ಲದೆ ಪಲ 
ವರಿಸಮಿದ್ದೊಡೆ ಫಲವೇನು 

ಮುರವೈರಿಯ ನೆನೆದೊಂದು ಮುಹೂರ್ತಕೆ 
ಪರಗತಿ ಬಯಸಿದಂತಹುದು 


ಅಂದು ಖಟ್ಟಾಂಗನೆಂಬರಸು ತಾನಳಿವುದ 
ಕೋದು ಮುಹೂರ್ತದೊಳರಿತು 

ಕುಂದದೆ ಭಜಿಸಿ ಮುಕುಂದನ ಚರಣವ 
ಸಂದನು ಪರಮಪದವಿಗೆ 


ಏಳೆಲೆ ಭರತವಂಶಾಗ್ರಣಿ ಬೇಗದೊ 
ಳೇಳು ಭಜಿಸು ಮಾಧವನ 

ಏಳು ದಿವಸದಾಯುವಿರ್ಪುದು ನಿನಗಿ 
ನ್ಲಾಳೋಚನೆಯೇತಕಿದಕೆ 


(೯, ೨೮) 


(ಜಾ 


(೯, ೩೧) 


(೯, ೩೨) 


(೯, ೩೩) 


ಅನುಬಂಧ ೪೯ 


(ಸ್ಕಂಧ ೧, ಅಧ್ಯಾಯ ೧೯, ಶ್ಲೋಕ ೩೭) 


ಯಚ್ಛೊ  ತವ್ಯಮಥೋ ಜಾಪ್ಯಂ ಯತೃರ್ತವ್ಯಂ ನೃಭಿಃ ಪ್ರಭೋ 
ಸ್ಮರ್ತವ್ಕಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪಷರ್ಯಯಮ್‌ 
(ಸ್ಕಂಧ ೧, ಅಧ್ಯಾಯ ೧೯, ಶ್ಲೋಕ ೩೮) 


ತಸ್ಮಾದ್ಕಾ ರತ! ಸರ್ವಾತ್ಮಾ ಭಗವಾನ್‌ ಹರಿರೀಶ್ರ ರಃ 
ಶ್ರೋತವ್ಯಃ ಕೀರ್ತಿತವ್ಯಶ್ವ ಸ್ಮರ್ತವ್ಯಶ್ಥೇಚ್ಛತಾಾಭಯಮ್‌ 
(ಸ್ಮಂಧ ೨, ಅಧ್ಯಾಯ ೧, ಶ್ಲೋಕ ೫) 


ಕಿಂ ಪ್ರಮತ್ತಸ್ಕ ಬಹುಭಿಃ ಪರೋಕ್ರೈರ್ಹಾಯನೈರಿಹ 
ವರಂ ಮುಹೂರ್ತಂ ವಿದಿತಂ ಘಟೇತ ಶ್ರೇಯಸೇ ಯತಃ 
(ಸ್ಕಂಧ ೨, ಅಧ್ಯಾಯ ೧, ಶ್ಲೋಕ ೧೨) 


ಖಟ್ಟ್ವಾಂಗೋನಾಮ ರಾಜರ್ಷಿರ್ಜಾತ್ರೇಯತ್ತಾಮಿಹಾಯಂಷಃ 
ಮುಹೂರ್ತಾತ್ಸರ್ವಮುತ್ಸ್ಯೃಜ್ಯ ಗತವಾನಭಯಂ 'ಹರಿಮ್‌ 
(ಸ್ಕಂಧ ೨,- ಅಧ್ಯಾಯ ೧, ಶ್ಲೋಕ ೧೩) 


ತವಾಪ್ಕೇತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿಃ 
ಉಪಕಲ್ಪಯ ತತ್ಸರ್ವಂ ತಾವದ್ಕತ್ಸಾಂಪರಾಯಿಕಮ್‌ 
(ಸ್ಕಂಧ ೨, ಅಧ್ಯಾಯ ೧, ಶ್ಲೋಕ ೧೪) 


ಸಸ ಬಾಡಿ 
U ಜ್ಯ 


ತಾ ಹ, 
ಷೆ 


ಗ್ಗ "ಗೆ | 
3 ಆಶ ಗ್ರಾ ಲ್‌ ಸರೀ Weg eye oF ಸು in ಕಾ” 
ತ್ವ eh’ fy ಕಂ ಜಸ ಲ 


ಇ ಹ 


ಬಸ್ಯಾ ಸು ಸರ ಭಟ; 


ಸಂಧಿಪ್ರಕಾರ ನಿಷಯವಿನರಣೆ 


೧ನೆಯ ಸಂಧಿ--ಸೀಠಿಕಾ ಸಂಧಿ ಪುಟಿ ೧-೧೩ 

ದೇವತಾಸ್ತುತಿ-ಕರ್ನಾಟಕ ದೇಶ_ಪಶ್ಚಿಮ ರಂಗನಾಥನ 
ವೈಭವ-ಮೇಲುಕೋಟೆ-ಯದುವಂಶದವರು. ಕುಲದೇವರ 
ಸೇವೆಗೆಂದು ಇಲ್ಲಿಗೆ ಬಂದದ್ದು-ಮಹಿಶೂರು ಶೂರರ ನಾಡು- 
ಮೈಸೂರು ದೊರೆಗಳ ಚರಿತ್ರೆ _ಚಿಕದೇವರಾಜರು-ರಾಜಾಶೀ 
ರ್ವಾದ_ ಅವರಿಗಿರುವ ದೈವಾನುಗ್ರಹ-ರಾಜರ ಪಟ್ಟದರಾಣಿ 
ಎಳವಂದೂರ ದೇವಮ್ಮ, ಗುಣವತಿ-ಕವಿಯ ವಿಚಾರ, ಆಕೆಯ 
ವಿದ್ವತ್ತು, ಸ್ವಾಮಿಭಕ್ತಿ-ಕಾವ್ಯದ ರೀತಿ ಆಶಯಗಳು- 


ವೆ ನಂ) 
; ಪತಿವ್ರತಾಧರ್ಮದ ಮಹಿಮೆ-ಈ ಸಂಧಿ ಪರಿಚಯಾತ್ಮಕ. 


೨ನೆಯ ಸಂಧಿ | ಪುಟ ೧೪-೨೪ 
ಪತಿವ್ರತೆಯರ ಅಗ್ಗಳಿಕೆ-ಶ್ರೀಪತಿ ಭಕ್ತಿಗೆ ಮತಭೇದವಿದೆ; 
ಪತಿಭಕ್ತಿಗೆ ಇಲ್ಲ-ಪತಿವ್ರತೆ ಪಂಚಭೂತಗಳಿಗೂ ವಂದ್ಮಳು- 
ಸತ್ಕಾಲಕ್ಕೆ ಕಾರಣಳು-ಈಕೆಯಲ್ಲಿ ಪಿತೃಗಳು ಪ್ರಸನ್ನರು- 
ದೇವತೆಗಳು ಪ್ರೀತರು-ವೈ£ಕರು ಪತಿವ್ರತೆ ಮನುಷ್ಯದೇವತೆ 
ಎಂದು ಹೊಗಳುತ್ತಾರೆ-ಸತೀ ಧರ್ಮಕ್ಕೆ ಸರಿಯಾದ ಮಿಗಿ 
' ಲಾದ ಧರ್ಮ ಬೇರೊಂದಿಲ್ಲ-ಪಾತಿವ್ರತ್ಯ ಸುಲಭ ತಪಸ್ಸು- 
ಪರಮಾರ್ಥ ದೊರಕಿಸಿಕೊಡುತ್ತದೆ. ಯತಿಧರ್ಮ, ` ಸತೀ 
ಧರ್ಮ-ಏಕಪಶ್ನಿಯ ಕಥೆ-ಪತಿವ್ರತಾ ಮಾಹಾತ್ಮ. ಸಾಧ್ವಿ 
ಯರ ದೃಷ್ಟಾಂತಗಳಂ. 


೩ನೆಯ ಸಂಧಿ ಪುಟ ೨೫-೩೫ 
ಸತಿ ಪತಿಯನ್ನು ಶುಶ್ರೂಷೆಮಾಡುವ ಬಗೆಗಳು. ಪತಿಯನ್ನು 
ಏಕೋಭಾವದಿಂದ ಗುರುವೆಂದು, ದೇವರೆಂದು, ಗತಿಯೆಂದು 
ಉಪಚರಿಸಬೇಕು-ದೇವಪೂಜೆ, ಪತಿಪೂಜೆ ಒಂದೆ-ಮನಃ 


೫೨ ಸೆಂಧಿಪ್ರಕಾರೆ ವಿಷಯವಿವರಣೆ 


ಪೂರ್ವಕವಾಗಿ, ಪ್ರೇಮಪೂರ್ವಕವಾಗಿ ಪತಿಯನ್ನು ಆರಾಧಿಸ 
ಬೇಕು-ಔಚಿತ್ಯದಿಂದ ಪತಿಸೇವೆ ಮಾಡಬೇಕು-ನಿಗರ್ವಿಯಾಗಿ 
ತದೇಕಧ್ಯಾನದಿಂದ ಪತಿಯನ್ನು ಓಲೆ ಸಬೇಕು -ಆದರ್ಶ: ಪತಿ 
ವ್ರತೆಯರ ಪ್ರಸ್ತಾಪ ಮತ್ತು ಪ್ರಶಂಸೆ. 


೪ನೆಯ ಸಂಧಿ ಪುಟ ೩೬-೪೯ 

ಅತ್ತೆ ಮಾವ ಮೊದಲಾದ ಹಿರಿಯರನ್ನು ಆದರಿಸುವ 
ರೀತಿ-ಗಂಡನ ಬೆಂಬಲದಿಂದ ಅತ್ತೆಮಾವಂದಿರನ್ನಾಗಲಿ, 
ಅವರ ಒತ್ತಾಸೆಯಿಂದ. ಪತಿಯನ್ನಾಗಲಿ ತೊಂದರೆ ಪಡಿಸು 
ವುದು ಪತಿವೃತೆಗೆ ತಕ್ಕದ್ದಲ್ಲ-ಹೆತ್ತ ತಾಯಿಗೆ ಹೆಸರು ಬರು 
ವಂತೆ ಶ್ರೇಷ್ಠಭಾವನೆಯಿಂದ ಈ ಗುರುಗಳನ್ನು ಪರಾಂಬರಿಸ 
ಬೇಕು. ಈ ದೊಡ್ಡ ಸಂಸಾರದಲ್ಲಿರುವ: ಮಿಕ್ಕವರ ಸಂಗಡ 
ಸ್ನೇಹದಿಂದ ಇರಬೇಕು-ನೆರೆಮನೆಯವರಿಗೆ ಗೌರವ ತೋರಿಸ 
ಬೇಕು-ಅಯೋಗ್ಯತನ್ನು ದೂರಮಾಡಬೇಕು-ಗಂಡನ ಘನತೆಗೆ 
ತಕ್ಕಂತೆ ದೊಡ್ಡತನವನ್ನು ಹೊಂದಬೇಕು-ಯಾವಾಗಲೂ 
ಪುರುಷರ ಅಂಕೆಯಲ್ಲಿರಬೇಕು-ಇವೆಲ್ಲ "ನಾರಾಯಣನಾಜ್ಞೆ' 
ಯೆಂದು ನಡಸಬೇಕು. 


೫ನೆಯ ಸಂಧಿ ಪುಟ ೪೭-೫೭ 
ಎಲ್ಲರೂ ಒಳ್ಳೆಯ ಸ್ವಭಾವದ ಹೆಣ್ಣನ್ನು ಸ್ನೇಹ ಅಭಿ 
ಮಾನಗಳಿಂದ ಕಾಣಬೇಕು-ಹೆಣ್ಣುಮಗು ಹೀನವಾದದ್ದಲ್ಲ 
ಮಾನ್ಕವಾದದ್ದು-ಹೆಣ್ಣಿನ ಪ್ರಾಶಸ್ತ ಉದಾಹರಣೆಗಳು- 
ಮಗಳು ಹುಟ್ಟಿ ದ ಕೊಟ್ಟ ಮನೆಗಳೆರಡನ್ನೂ ಉದ್ಭರಿಸುವಳು.. 
ವರಾನ್ಹೇಷಣೆ - ವರನಲ್ಲಿರಬೇಕಾದ ಗುಣಗಳು - ಕುಲೀನತೆ, 
ರೂಪ, ಗುಣ, ಯವ್ವನ, ಶ್ರೀಮಂತಿಕೆ-ಇಂಥವನಿಗೆ ಮಗಳನ್ನು 
ಕೊಡಬೇಕು- ತಮ್ಮಂತೆ ಚೆನ್ನಾಗಿ ಬದುಕಬೇಕೆಂದು ಆಸೆಪಡುವ 
ಮಗುವನ್ನು " ಬೀಳುಗುವರನಿಗೆ' ಕೊಡಟಾರದು-ತವರು 
ಮನೆಯ ಮೋಹ ಹೆಣ್ಣುಮಗುವಿಗೆ ಹೆಚ್ಚು. ಆಕೆಗೆ ಒಡವೆ, . 


ಸಂಧಿಪ್ರೆಕಾರ ವಿಷಯವಿವರಣೆ ೫೩ 


ವಸ್ತ್ರ ಕೊಟ್ಟರೆ ಷೋಡಶದಾನದ ಫಲ ಬರುತ್ತದೆ. ಪಾರಣೆ 
ಪರ್ವಗಳಿಗೆ, ಮದುವೆ. ಮುಂಜಿಗಳಿಗೆ ಆಕೆಯನ್ನು ಬರಮಾಡಿ 
ಕೊಂಡು ಮರ್ಯಾದೆ ಮಾಡಬೇಕು-ತಪ್ಪು ಮಾಡಿದ ಮಗಳಿಗೆ 
ತಾಯಿ ಮಾಡುವ ಉಪದೇಶ. 


೬ನೆಯ ಸಂಧಿ ಪುಟಿ ೫೮-೬೮ 
ಸಂಸಾರ ಸುಖದಸಾರ- ಸೌಹಾರ್ದವುಳ್ಳೆ ದಂಪತಿಗಳು... 
ದುಷ್ಟ ದಂಪತಿಗಳು. ಆ ಚಿತ್ರ, ಈ ಚಿತ್ರ. ಸಂಸಾರ ದುರ್ಗತಿ... 
ದಿಟ್ಟೆಯಾದ ಪತ್ನಿಯನ್ನು ವಶಪಡಿಸಿಕೊಳ್ಳುವ ಗುಟ್ಟು. ಸ್ನೇಹ 
ಸೌಜನ್ಯದಿಂದ ಆಕೆಯನ್ನು ನಡಸಿಕೊಳ್ಳು ವುದು. 


೭ನೆಯ ಸಂಧಿ ಪುಟ ೬೯-೭೯ 
' ಸುಖದಾಂಪತ್ಯ-ಪತಿವಿರಹ ವಿರಹಿಣಿಯ ನಡತೆಯ ಪರಿ_ 
ಪಶಿಪ್ರಾಣಳಾದ ಸಾಧ್ವಿ-ಆಕೆಯ ವಿರಹವೇದನೆ ಒಂದು 
ಬಗೆಯ ತಪಸ್ಸು-ಪಾಪಪರಿಹಾರಕ- ಆಕೆಯ ವಿಹ್ವಲಸ್ಥಿತಿ.. 
ಇನಿಯ ಬಂದನೆಂಬ ಸುವಾರ್ತೆ-ಪತಿರಾಯನ ದರ್ಶನ 
ಪರಮಾನಂದ. 


ಆನೆಯ ಸಂಧಿ ಪುಟಿ ೮೮-೯೦ 

ನಡವಳಿಯ ಶಾಸ್ತ್ರ ತಿಳಿದ ಪತಿವ್ರತೆಯ ದಿನಚರಿ-ನಿರಲಸತೆ 

ಕೆಲಸಗಳ ಮೇಲ್ವಿ ಚಾರಣೆ-ಮಕ್ಕಳಿಗೆ ತಿಳಿಯಹೇಳುವುದು- 

ವಿಚಕ್ಷಣೆ ಜಾಣ್ಮೆ ಸದಾಚಾರಗಳೇ ಬಾಳಿನ ಗುರಿ-ಗೃಹಿಣಿಯ 

ಪಾಕಶಾಸ್ತ್ರದ ನಿಪ್ರಣತೆ_ದೇವಪೂಜೆ-ಅತಿಥಿಸತ್ಕಾರ-ಪುರಾಣ 

ಶ್ರವಣ. ತತ್ವಚಿಂತನ_ಆತ್ಮಶುದ್ಧಿ - ವಿನಯಶೀಲತೆ - ಒಳ್ಳೆಯ 

ತನದ ಸೊಬಗು- ವಿಮರ್ಶೆಬುದ್ಧಿ-ದೋಷದೂರತೆ-ಯಶಸ್ಸು 

-ವ್ಯವಹಾರಜ್ಞಾ ನ_ಜಾಗರೂಕತೆ-ಪತಿಯ ಆದರ, ಆರೈಕೆ. 


೫೪ ಸಂಧಿಪ್ರಕಾರ ವಿಷಯವಿವರಣೆ ` 


೯ನೆಯ ಸಂಧಿ ' ಪುಟಿ ೯೧-೧೦೫ 


ಒಳ್ಳೆಯತನ- ಇತರರಿಗೆ ಹಿಂಸೆ ಮಾಡದಿರುವುದು. ವಿಷ್ಣು ವಿನ 
ಆರಾಧನೆ-_ ಗಣ್ಯರಲ್ಲಿ ಆದರಭಾವ_ ನಿಷ್ಕಾಮಕರ್ಮ ಎಂದರೆ 
ತಿಳಿಮನದಿಂದ ಮಾಡುವ ಕೆಲಸಗಳು ಇಂಥವರಿಗೆ ಮೋಸ 
ವಿಲ್ಲ ಕೇಡಿಲ್ಲ-ಇವರು ಸದ್ಗತಿಯನ್ನು ಹೊಂದುವರು. 
ಮಹಾತ್ಮರ ಸಂದರ್ಶನವೇ ಪುಣ್ಯ-ಯಮನೂರು-ದಾರಿ 
ಪೆಡಸು-ದಾನಧರ್ಮ - ಭಗವನ್ನಾಮಸ್ಮರಣೆ - ಧರ್ಮಗ್ರಂಥ 
ಗಳ ಶ್ರವಣ-ಇಷ್ಟಾರ್ಥಸಾಧನ-ತೀವ್ರ ಧ್ಯಾನ ಉತ್ತಮ 
ಸುಖ ಕೊಡುತ್ತದೆ-ನಿದರ್ಶನಗಳು-ಪುರಾಣಶ್ಪ್ರವಣದ ಫಲ, 
ಪಾಪವನ್ನು ತೊಡೆಯುವುದು-ಭಕ್ತಿ ಮತದ ತತ್ವ ತಿಳಿಯ 
ಬೇಕು, ಅದಕ್ಕನುಗುಣವಾಗಿ ನಡೆಯಬೇಕು. ಕಾವ್ಮದ 
ಮುಕ್ತಾಯ: ಕವಿ ವಿದ್ಯಾಗುರುವನ್ನು ಸ್ಮರಣಮಾಡುವುದು_ 
ಉದಾತ್ತವಾದ ಮಂಗಳಾಚರಣೆ-ಪತಿವ್ರತೆಯರ ಮಹಿಮೆ 
ಆಚೆಂದ್ರಾರ್ಕವಾಗಿರಲಿ-ಎಲ್ಲರಿಗೂ ಒಳ್ಳೆಯದಾಗಲಿ-ದೇಶದ 
ಸುಭಿಕ್ಷೆ-ಶ್ರೀರಂಗಪಟ್ಟಣದ ಉನ್ಮತಿಕೆ-ಪ್ರಭು ಚಿಕದೇವ 
ರಾಜರು ಧರ್ಮದಿಂದ ನಾಡನ್ನಾಳಲಿ-ಕನ್ನಡನಾಡು 
ಧರ್ಮದ ಸೀಮೆಯಾಗಲಿ-ಕನ್ನಡಿಗರು ಘನವಂತರಾಗಲಿ. 


ಹದಿಬದೆಯ ಧರ್ಮ 


ಮೊದಲನೆಯ ಸಂಧಿ 


ಫಶ್ರೀಮದಮಲಗುಣನಿಧಿಗೆ ನಿತ್ಯನಿಗೆ ನಿ. 
ಸ್ಲ್ಸೀಮ ಕೃಪಾವಾರಿಧಿಗೆ 

ರಾಮಣೀಯಕರಾಶಿಗೆ ಪಶ್ಚಿಮ ರಂಗ 
ಧಾಮನಿಗಾನೆರಗುವೆನು 


ರಂಗಧಾಮನ ದಿವ್ಯಾಂಗ ಸಂಗತಿಯಿಂ 
ಮಂಗಳದೇವತೆಯೆನಿಪಾ 

ರಂಗಮಂದಿರ ಮಂಗಳೆವೈ ಜಯಂತಿಗೆ 
ರಂಗನಾಯಕಿಗೆರಗುವೆನು 


ಆದಿನಾರಾಯಣನಾ ಶೇಷನೊಡಗೂಡಿ 
ಯಾದರದಿಂದವತರಿಸೆ 

ಯಾದವಕುಲವೇಳಿಗೆವೆತ್ತಿರ್ಪದು 
ಮೇದಿನಿಯೊಳು ಮೈಮೆವಡೆದು 


ಪಿ ಹದಿಬದೆಯ ಧರ್ಮ 


ಆ ಯಾದವರಿಗೆ ಕುಲದೇವರೆನಿಪ ನಾ 


ರಾಯಣ”ನಾದಿ?ಕಾರಣನು 
ಶ್ರೀಯೊಡಗೂಡಿ ಕರ್ಣಾಟಕದೇಶದೊ 
ಛೀ ಯಾದವಾದ್ರಿಯೊಳಿಹನು 


ಬಲಕೃಷ್ಣರಿಂದೆ ಪಲವು ಪೂಜೆಗೊಂಡಿರ್ಪ 
ಕುಲದೇವರ ಸೇವೆಗೆಂದು 

ಪಲವು ಯಾದವರಾಯರಾ ದ್ವಾರಾವತಿಯಿಂ 
ದೊಲಿದೈತಂದರೀ ನೆಲಕೆ 


ಶ್ರೀ ನಾರಾಯಣನಡಿಗಳಿಗೆರಗಿ ಮ 
ಹಾನಂದರಸದ ಮೈಮೆಯೊಳು 

ಆನೆಲೆಯನು ಬಿಟ್ಟಗಲಲಾರದೆ ತಾ 
ವೀ ನಾಡೊಳು ನೆಲಸಿದರು 


ಈ ಶೈಲಕೆರಡು ಗಾವುದ ತೆಂಕಣ ರಮ್ಮ 
ದೇಶವ ನೆಲೆವೀಡುಗೊಳಿಸಿ 

ಈ ಶೂರರು ನೆಲಸಿದರದರಿಂದೆ ಮ 
ಹೀಶೂರಪುರವೆನಿಸಿದುದು 


ಆ ದಿನ ಮೊದಲು ಮೈಸೂರನಾಳಿದರಾ 
ಯಾದವಕುಲವರ್ಧನರು 

ಶ್ರೀ ದೇವರಾಜಚಂದ್ರಮನವತರಿಸಿದ 
ನಾ ದಿವ್ಮವಂಶವಾರ್ಥಿಯೊಳು 


೧. (ಖ) ನಖಿಲ. 


ಮೊದೆಲನೆಯೆ ಸಂಧಿ 


ಭಾವಿಸೆ ಭೋಗಭಾಗ್ಯದೊಳ್ಳೆ ಸಿರಿಯೊಳು 
ದೇವೇಂದ್ರೆಗೆ ಮಿಗಿಲೆನಿಸಿ 

ದೇವರಾಜನ ಬಸುರಿಂದೊಗೆದನು ದೊಡ್ಡ 
ದೇವರಾಜೇಂದ್ರ ಭೂವರನು 


ಭೂವನಿತೆಯ ಪುಣ್ಮದ ಪುಂಜ ಮಾನುಷೆ 
ಭಾವವ ಪಡೆದುದೆಂಬಂತೆ 

ಈ ವಸುಧೀಶನಿಂದೊಗೆದೆಸೆದನು ಚಿಕ್ಕೆ 
ದೇವರಾಜನು ತೇಜದೊಳು 


ಶ್ರೀರಂಗಪಟ್ಟಣದೊಳು ರತ್ನೆಸಿಂಹಾಸೆ 
ನಾರೋಹಣವನಾಚರಿಸಿ 

ಧಾರಿಣಿಯನು ಧರ್ಮದೊಳು ಪಾಲಿಸುತ ಮ 
ಹಾರಾಜನೆನಿಸಿ ರಾಜಿಪನು 


ಶ್ರೀಯುವತೀಶನಖಿಲಗುಣನಿಧಿ ನಾ 
ರಾಯಣನಾದಿಕಾರಣನು 

ಆಯುರಾರೋಗ್ಯೈಶ್ವರ್ಯವ ಚಿಕದೇವೆ 
ರಾಯನಿಗನುಗೊಳಿಸುವನು 


ಧರೆಯ ಪೊರೆವ ಧರ್ಮವ `ಸಂಪಾದಿಪ 
ಧುರವ ಗೆಲುವ ಗೈಮೆಯೊಳು 

ನರಪತಿ ಚಿಕದೇವರಾಜೇಂದ್ರಗೆ ಶೌರಿ 
ನೆರವಾಗಿಹನು ನೇಮದೊಳು 


೧೦ 


೧೧ 


೧೨ 


——————— 


ಹದಿಬದೆಯ ಥರ್ಮ 


ಚಿಕದೇವರಾಜಚಂದ್ರಮನ ಪಟ್ಟದ ರಾಣಿ 
ಸಕಲಸದ್ಗುಣಸಂಪನ್ನೆ 

ಅಕಲುಷೆಯೆಳವಂದೂರ ದೇವಮ್ಮನು 
ಸಕಲಸಂಪದದೊಡನಿಹಳು 


ಇಷ್ಟಗುಣೆಯರೆಣ್ಬರು ಮತ್ತೆ ರಾಣಿಯ 
ರಷ್ಟೈಶ್ವರ್ಯ ಲಕ್ಷ್ಮಿಯರೊ 
ಅಷ್ಟದಿಗ್ನಿ ಿಜಯಲಕ್ಷಿ ಎಯೆರೊ ತಾಮೆನೆ ಸಂ 


ತುಷಿ ಯೊಳೊಡವೆರೆದಿಹರು 


೨ಸಡಪಳಿಕಾಳಾಂಜಿ ಪೊಂಗಟ್ಟಿಗೆ ಕುಂಚ ಕ 
ನ್ನಡಿ ಗಿಂಡಿ ಬಿಚ್ಚಣಿಗೆಗಳ 

ಪಿಡಿದೂಳಿಗಗೈವ ಬಿಂಕಗಾತಿಯರಾ 
ಪೊಡವಿಯಾಣ್ಮನ ಪೊದ್ದಿಹರು 


ಪಾಡುವ ಕುಣಿವ ಬಾಜಿಪ *[ಬಣ್ಣನೆ]* ವಾ 


ತಾಡುವ ಪರಿಹಾಸಗೈವ 
ಗಾಡಿಕಾತಿಯರು ಗಣನೆಯಿಲ್ಲದೆ ಜೋಡು 
ಗೂಡಿರುವರು ಕೂರ್ಮೆಯೊಳು 


ನೋಂತು ಚತುಷ್ಪಷ್ಟಿ ಕಲೆಗಳು ಪೆಣ್ಣರಿ 
ಜಾಂತು ಸೇರಿದುವೊ ಎಂಬಂತೆ 

ಸಂತಸ ಮಿಗೆ ಸರ್ವ ಸರಸವಿದ್ಯಾಸಿ 
ದ್ಧಾಂತವೇದಿನಿಯರೊಪ್ಪಿಹರು 


೨. (ಗ) ಅಡಪ. ೩. ಬನ್ನಣೆ (ಕ, ಖ, ಗ್ರ [ಸರ್ವತ್ರ]. 


೧೪ 


೧೫ 


೧೭ 


೧೮ 


೪. (ಗ) ಹಂತಿ. 
5 


ಮೊದಲನೆಯ ಸಂಧಿ 


ಪಲರಾಣಿಯರೂಳಿಗದ ಪೆಣ್ಣಳುಮಿ 
ಕೈಲದೊಳು ೪ಪಂಕ್ತಿಳೆ ಗೊಂಡೆಸೆಯೆ 

ನೆಲದಾಣ್ಮನೊಳವೋಲಗದೊಳೊಷಪ್ಪಿದನಾ 
ಬಲವೈರಿಗೆ ಪಡಿಯೆನಿಸಿ 


ಓಲಗಗೊಳುತೊಂದು ದಿನವೆಡಬಲದ ಸು 
ಶೀಲೆಯರೊಳು ಕಡೆಗಣ್ಣ 


ಸಾಲುವಿಡಿದು ಸುಳಿಸುಳಿಸಿಯೆನ್ನೊಳು ಸತ್‌ಕೈ 


ಪಾಲೋಕನವನೆಸಗಿದನು 


ಕರುಣಾಮೃತಾಬ್ಧಿಯ ಕಲ್ಲೋಲಗಳೆಂತೆ 
ತರತರದೊಳು ಕವಿತರುವ 

ಸರಸಕಟಾಕ್ಷವನೆಸಗಿಯೆನ್ನೊಳು ಮನ 
ಗರಗಿ ಮನ್ನಿಸಲೆಳಸಿದನು 


ಎನ್ನ ಮನ್ನಿ ಪೆನೆಂದೆಣಿಸಿ ತನ್ನೆಡದೊಳು 
ಪೊನ್ನ ಪುತ್ತಳಿಯಂತೆನೆವ 

ಮನ್ನಣೆವಡೆದ ಪಟ್ಟದ ರಾಣಿಯ ಮೊಗ 
ಮನ್ನೋಡುತಿಂತು ನುಡಿದನು 


ಅರಸಿ ಕೇಳೀ ಹೊನ್ನಿ ಸರಸಸಾಹಿತ್ಯದ 
ವರದೇವತೆ ತಾನೆಂದು 

ಪರಮಾರ್ಥವಾದಿಯಳಸಿಂಗರಾರ್ಕನು 
ಪರಿಪರಿಯೊಳು 'ಬಣ್ಣಿಪನು 


೧೯ 


ಈ 


೨೧ 


ಹ 


೬ ಹದಿಬದೆಯ ಧರ್ಮ 


ಓದುಗಲಿಸುವರೊಲಿದು ಪೊಗಳಿದೊಡಾ 
ಮೇದಿನಿಯೊಳು ಮೇಲೆನಿಪ್ಪವೆಂಬುದು ಲೋಕ 
ವಾದವೈಸಲೆ ರಾಣಿ ಕೇಳು | ೨೪ 


ಇವಳು ಕಾವ್ಮಾಲಂಕಾರನಾಟಕಗಳ 
ಪವಣಿಗೆಯಿರವ ಬಲ್ಲವಳು .. ... 
ಇವಳ ಸಾಹಿತ್ಯದ ಸವಿಗೆಳೆಸುತ್ತೆನ್ನ- 
ಕಿವಿಗಳು ಕದುಬುಗೊಂಡಿಹವು. ೨೫ 


ಪವಣಿಗೆಯೊಪ್ಪೆ ಪುರುಳು ಪೊಗರೇರೆಯಂ 
ಕವಿದು ಪರಿಯೆ ರಸದೆೊಳ್ಳಿಂಪು*[ಕ]ಸಮ್ಮನೆ 
ಕವಿತೆಯೊಂದನು ಪೇಳಿಸಿಂದು : ೨೬ 


ಎಂದ ರಾಯನ ನುಡಿಗಾನು ವಿನಯಗೂಡಿ 
ಪಿಂದೆಗೆದಿರೆ ಪಟ್ಟದರಸಿ... 
ಕಂದ ಬಾರೆನ್ನ ಕಟ್ಟಾಣಿ ಪೆಣ್ಮಣಿಯೆ ಬಾ 
ರೆಂದು ಮುಂದಕೆ ಬರಿಸಿದಳು ೨೩೬ 


೬ಿಹೂನ್ನಿ ಬಾ ಹೊನ್ನಕ್ಕಿ ಬಾರೆಂದು ಕರವಿಡಿ 
ದೆನ್ನ ತನ್ನೊತ್ತಿಗೆ ಬರಿಸಿ 
ಎನ್ನೊಳು ನೆಮಮಿನಿತಿಲ್ಲದೆರಕಗೂಡಿ 
ನ್ನಿಸಿ ನುಡಿದಳಿಂತೆಂದು | ೨೮ 


೫. (ಐ) ಖಮ್ಮನ್ನೆ ೬. (ಕ) ಕನ್ನಡ ಜಾಣೆ ನೀ. 


೭. (ಕ) ಬಿಜ್ಜೆ. 


ಪೊದೆಲನೆಯ ಸುಧಿ 


ಕಲಿತ ಬಿಜ್ಜೆಯ ಬಲ್ಲರಿಗೆ ಕೇಳಿಪುದೈಸೆ 
ಫಲವಿದನರಿತು ನೀನಿಂದು 

ಅಲಸದೆ ನಾಣ್ವದಂಜದೆಯಳೆಕದೆ ಪೇಳು 
ಪಲವಗೆ ಕಬ್ಬದೊಳ್ಳುಗಳ 


ಇಂತು ನುಡಿದ ರಾಣಿಯ ನುಡಿಗೇಳಿಯೋ 
ರಂತೆ ಚಿತ್ತವ ಬಲಿವಿಡಿದು 

ಸಂತಸಮಿಗೆ ಸಭೆಯೊಳು ರಾಯಗೆ ಮಾ 
ರಾಂತು ಬಿನ್ನ ವಿಸಿದೆನಿಂತು 


ಅರಸ ಕೇಳೆನಗೆ ನಿನ್ನಡಿಯೂಳಿಗಮೊಂ 
_ ದರಸಿಯರಡಿಯೊಲ್ಮೆಯೊಂದು 
ಪರಿಕಿಪೊಡಖಿಳಾರ್ಥಸಾಧನಂಗಳಿಗಿವು 
ನೆರವಾಗಿಹವು ನೇಮದೊಳು 


ನಿನ್ನಡಿಯೊಲವರಿತಿರ್ಪದೆನಗೆ ಬಿಚ್ಚಿ 
ನಿನ್ನೂಳಿಗವೆನ್ನ ಧರ್ಮ 

ನಿನ್ನಾಣತಿಗೈವುದೆನ್ನೆ ಮನೋರಥ 
ವೆನ್ನ ಭಾಗ್ಯಕೆ ಸರಿಯುಂಟೆ 


ಪಲವೋದುಗಳಿಂದ ಪಲವು "ಸೈಮೆ" ಗಳಿಂದ 
ಪಲ ಬಗೆವಾತುಗಳಿಂದ 

ಬೆಲೆವೆಡೆದಿರ್ಪೆನೆಂದೆಣಿಸುವಳಲ್ಲ ನಿ 
ನ್ನೊಲವೊಂದನೆ ನಂಬಿಹೆನು 


೩೦ 


೩೧ 


೩೨ 


ಹದಿಬದೆಯ ಧರ್ಮ 


ನಿನ್ನ ಗುಣಂಗಳನೊಲಿದೋದುವುದೋದು 


ನಿನ್ನೊ ಸಡಾ ನುಡಿವ ಜಡ ನಲ್ಲು ಡಿ 


ಯಿನ್ನಿವಕೆಣೆ ಬೇರುಂಟೆ 


ನಿನ್ನ ಕೃಪಾರಸದಿಂದೈಸೆಯಾನು ಕ 
ರ್ಬೊನ್ನು ಚೆಂಬೊನ್ನಾದಂತೆ' 
ಸನ್ನುತಿವಡೆದೊಳ್ಳುವೆತ್ತು ಸಕಲ ಭಾ 
ಗ್ಯೋನ್ನತಿಯೊಡಗೂಡಿಹೆನು 


ನಿನ್ನಡಿ ಸೋಂಕಿನೊಳೆಖಿಲ ದುರಿತಗಳ 
ಸನ್ನಾಹವ ಸದೆದಟ್ಟಿ 

ಚೆನ್ನಿಗ ಚಿಕದೇವರಾಯನ ಸಂಚಿಯ 
ಹೊನ್ನಿಯೆಂಬೇಕ್ಗೆ ವೆತ್ತಿಪೆನು 


ನಿನ್ನಾಣತಿಗೇಳಿ ನಿನ್ನ ಬಳಿಗೆ ಸಂದು 
ನಿನ್ನೂ ಳಿಗಗಳನೆಸಗಿ 

ನಿನ್ನವಳೆನಿಸಿ ನಿನ್ನೆ ಡೆವಿಡೆದಿರ್ಪೆನೀ 
ಯುನ್ನತಿಗಿನ್ನೆಣೆಯುಂಟೆ ' 


ಆನಾವಳೆನ್ನ ಮುನ್ನಿರವಾವುದು ಮ 
ತ್ರೀ ನಿನ್ನ ದಯವಾವುದಕಟ 

ಏನೆಂಬೆನಿದಕೆ ಪೆಳವನೆಡೆಗಾ ಗಂಗೆ 
ತಾನೈದೆ ಬಂದುದೆಂಬಂತೆ 


೩೪ 


೩೭ 


೩೮. 


RN 


ಮೊದಲನೆಯ ಸಂಧಿ 


ಎನ್ನ ಜಸ್ಮಕೆ ಸಾಫಲ್ಯಮಾದುದು ನಿನ್ನ 
ಚೆನ್ನಡಿಯೂಳಿಗದಿಂದ 

ಹಿನ್ನೇಳು ಮುನ್ನೇಳು ತರದವರನಿಬರು 
ಮುನ್ನ ತಿವಡೆದರೆನ್ನಿಂದ 


ಆವ ಜನ್ಮದೊಳಾನಾವ ಸುಕೃತಗಳ 
ನಾವ ಬಗೆಯೊಳೆಸಗಿದೆನು 

ಈ ವಿಧದೇಳಿಗೆವಡೆದೀಯೊಡಲೊಳೆ 
ದೇವರೂಳಿಗವೆಸಗುವೆನು 


ಒಲಿದು ತನ್ನೊಡೆವೆಟ್ಟು ಸೊಸೆ ಮಗಳೆಂದೆಂಬ 


ಪಲರು ಮುನ್ನಿನ ಬಾಂಧವರು 


ಕುಲದೇವತೆಯೆಂದು ಕೂರ್ತು ತಂತಮ್ಮಿಷ್ಟ 


ಫಲವ ಪಡೆವರೆನ್ನಿಂದ 


ಸುತ್ತಣ ದೇಶದರಸಿಯೆರ ಬೈತಲೆ 
ಗುತ್ತಮ ಭೂಷಣವೆನಿಪ 

ಮುತ್ತಿನ ಸರವೆನ್ನ ರನ್ನವಾವುಗೆಗಳ 
ಸುತ್ತ ಲಂಬಣಮಾದುಡಿಂಡು 


ಏವೇಳುವೆನೆನ್ನ ಮನದಾನಂದವೆ 
ನಾವ ಬಗೆಯೊಳರುಹುವೆನು 


ಭಾವಿಸೆ ಸೊಗದ ಸುಗ್ಗಿಯ ತನಿಸೊಕ್ಕೆನ್ನೆ 


ನಾವರಿಪುದು ಮತ್ತೇವೆ 


೩೯ 


೪0 


೪೧ 


೪೨ 


೧೦ ಹದಿಬದೆಯ ಧರ್ಮ 


ಒಡೆಯನಿರಿಸಿದಂತಿರ್ಪುದಲ್ಲದೆ ಪೇ 
ಳೊಡವೆಗೆ ಬೇರಿರವುಂಟೆ 
ಕಡುಗೂರ್ಮೆಯಿಂದ ನಿನ್ನಡಿಯಾಣತಿಯನೆನ್ನ 
ಮುಡಿಯೊಳಾಂತೆನು ಮತ್ತೇನು 


ಆದೊಡಮೆನ್ನ ಕವಿತೆ ಗೌ ಬೃದ ಬಗೆ 
ಈ ದಿವ್ಯ ಸಭೆಗೆ ಸಂಗತಮೆ 

ಪಾದದೂಳಿಗದೊಳು ಬಳೆದ ಬಾಲಕಿಯೆಂ 
ದಾದರದಿಂದಾಲಿಪುದು 


ಪದಿನೆಂಟು [ಬಣ್ಣನೆ]ಯೆಂದು ಬವಣಿಗೊಂಡು 
ಪದಗೆಟ್ಟು ಬಯಲ ಬಣ್ಣಿಸದೆ 

ಮುದದೊಡನಿಹಪರದೇಳ್ಲ ವಡೆಯೆ ಹದಿ 
ಬದೆಯ ಧರ್ಮವ ಬಣ್ಣಿಪೆನು 


ಅರಸಿಯರನಿಬರುಮಾದರದಿಂದೆನ್ನ 
ಸರಸಕಾವ್ಯವ ಸವಿವಂತೆ 

ಪರಮ ಪತಿವ್ರತೆಯರ ನಡತೆಯನಿಲ್ಲಿ 
ಪುರುಳುಗೊಳಿಸಿ ಪೊಗಳುವೆನು 


ಧರ್ಮದ ತನಿಗಂಪು ತಲೆದೋರೆ ಕಾವ್ಮದ 
ಪೆರ್ಮೆ ಬೇರ್ವರಿದು ಬಿತ್ತರಿಸೆ 
ನಿರ್ಮಲ ಸತಿಯರ ಧರ್ಮವ ಕೃತಿಯಾಗಿ 


ನಿರ್ಮಿಸಿ ₹ನೆಗಳಿಪೆ" ನಿಂದು 


ಹಾ ಧರಾ 


೮. (ಕ) ಕವಿದೆಗೆ ೯, (ಕ) ಕೇಳಿಪೆ, 


೪೬ 


೪೭ 


ಮೊದಲನೆಯ ಸಂಧಿ 


ಬಲ್ಲರಿಂದಾನು ಕೇಳಿದುದಕೆ ಪೆರ್ಚು ಕುಂ 
ದಿಲ್ಲದಂತೆಚ್ಚರುಗೂಡಿ 

ಎಲ್ಲರುಮರಿವಂತೆಳವಾತುಗಳಿಂದ 
ಸೊಲ್ಲಿಸುವೆನು ಸೊಗಸುವೊಲು 


ಎಂದ ನುಡಿಯ ರಾಯನುಮರಸಿಯರುಮಾ 
ನಂದವಡೆದು ಬಗೆಗೊಳಿಸೆ 


"ಸಂದ ಸತೀಧರ್ಮವನು ಸಾಹಿತ್ಯದೊ 


ಳೊಂದುಗೆಳಿಸಿ ಪೇಳಿದೆನು ” 


ಆದಿಕಾವ್ಯದೊಳ್ಳೆ ದನೆಯ ವೇದದೊಳು ಮ 
ನ್ಮಾದಿಕ ಧರ್ಮಶಾಸ್ತ್ರದೊಳು 

ಭೇದಿಸಿ ಪಿರಿಯರು ಪೇಳಿದುದನೆ ಕೃತಿ. 
ಗೈದಾನು ಕಿವಿಗೊಳಿಸಿದೆನು 


ಸತಿಯರೀ ಕೃತಿಯನಾಲಿಸಿದೊಡಂದಂದಿಗೆ 
ಪತಿಭಕ್ತಿ ಬಣ್ಣವೇರುವುದು | 

ಮತಿ ಮಸುಳಿಸದೆ ಮರವೆದೋರದಿಹ ಪರ 
ದತಿಶಯವನುಗೂಡುವುದು 


ಎಳವೆಣ್ಣಳೀ ಕೃತಿಗೇಳೆ ತಮ್ಮಿನಿಯರ 
ನೆಳೆಮೆಯೊಳಳವುಗೆಡಿಸದೆ . 

ಬಳಿಸಂದು ಬಾಳುವರತ್ತೆ ಮಾವಂದಿರ 
ನೊಳ-9ವು9* ಗೈದೊಳ್ಳುವಡೆವರು 


೧೦. 


೫೦ 


೫೧ 


೫೨ 


೫೩ 


2 
ly 


ಮನೆವಾಳ್ತೆಯರಿಯದ ಮರುಳುವೆಣ್ಣೇ ಕೃತಿ 
ಜನರಿವಳನು ಪೋಲ್ವ ಜಾಣೆ ಜಗದೊಳಿ 
ಲ್ಲೆನೆ ಚಾತುರ್ಯವಡೆವಳು ೫೪ 


ಮುನಿದು ಮೂದಲಿಸಿ ಮೋಡಿಯೊಳಿದ್ದು ಮೂರ್ಪಿಪ 
ಮೊನೆಗಾತಿಯಾ ಕೃತಿಗೇಳಿ 

ಇನಿಯನ ಮೊಗವ ನೋಡದ ಮುನ್ನ ಮೋಹಿಸಿ 
ಮನಗರಗುವಳು ಮತ್ತೇನು ೫೫ 


ಕಡುನಾಣ್ಚಿಯಂಜಿ ಕಣ್ಮುಚ್ಚಿ ಕಂಪನಗೊಂಬ 
ರನಬ್ರಡವೆಣ್ಣಳೀಕೃತಿಗೇಳೆ 

ಎಡಬಲದವರೇಳಿಸದಂತೆ ಮನದನ್ನ 
ರೊಡನೆ ಬಾಳುವರಡಕದೊಳು. ೫೬ 


ಬಗೆಯ ಮೈಲಿಗೆಯೆಂಜಲೆಂಬುದನರಿಯದ 
ಮುಗುದೆಯರೀ ಕೃತಿಗೇಳೆ 
ನಿಗಮದೊಳೊಗೆದ ನೇಮಂಗಳ ತಿಳಿದೀ 
ಜಗಕೆ ಪಾವನೆಯರೆನಿಪರು ೫೭ 


ಅತ್ತೆನಾದಿನಿಯರೊಳಳುಕದೆ ಕಾದುವು 

ನ್ಮತ್ತೆಯರೀ ಕೃತಿಗೇಳೆ 
ಉತ್ತಮಗುಣಗಳಿಂದೊಳಗುಗೈ ದವರೊಳು 

ಪತ್ತುಗೆವೆರಸಿ ಬಾಳುವರು ೫೮ 


ಹಾಗಾ 7 ಬಂ. ಲ 


೧೧ (5) ಎಡವೆಣ್ಗಳೀ, (ಗ) ಮಡದಿಯರೀ. 


ಮೊದಲನೆಯ ಸಂಧಿ 


ಒರ್ವರೊರ್ವರೊಳು ಮಚ್ಚರಿಸುವ ಸವತಿಯ 
ರಿರ್ವರುಮಾ ಕೃತಿಗೇಳೆ 

ಬೇರ್ವರಿದಿರ್ಪ ವೈರದ ಬೇರ ಪರಿದಿ 
ಟ್ವಿರ್ವರೊಂದೆನಿಸಿಯೊಪ್ಪುವರು 


ಇದು ಪಾತಿವ್ರತ್ಮಧರ್ಮತತ್ವದ ಸಾರ 
ವಿದೆ ಸಂಜೀವನ ಮಂತ್ರ 

ಇದು ಪರಮಾರ್ಥ ಹಿತೋಪದೇಶದ ತಿರು 
ಳಿದನು ಸತಿಯರೋದುವುದು 


ಇದನಾಲಿಪುದೊಳ್ಳೆಂಡಿರೀ ಧರ್ಮದ 
ಹದನರಿತಾಚರಿಸುವುದು 

ಇದನು ಕಲಿವುದಿದರೊಳೆಗರಿವುದು ಹದಿ 
ಬದೆಯರೆನಿಸಿ ಬಾಳುವುದು 


ಚೆನ್ನಿಗ ಚಿಕದೇವರಾಯನ ಸಂಚಿಯ 

 ಹೊನ್ನೆಮ್ಮನಂಸುರ್ದ ಕಬ್ಬದೊಳು, 

ಉನ್ನತಿವಡೆದೊಗೆದುದು ಪೀಠಿಕಾಸಂಧಿ 
ಸನ್ನುತಗುಣಸಂಬಂಧಿ 


೧೩ 


೫೯ 


೬೦ 


೬೧ 


ಎರಡನೆಯ ಸಂಧಿ 


ಮಂಗಳಗುಣಗಣನಿಧಿಗೆ ನಿರ್ವೀಲನಿಗು 
ತ್ತುಂಗ ಮಹಿಮಗೆ ಮಾಧವಗೆ 

ಸಂಗತಜನಸರ್ವಫಲದಗೆ ಪಶ್ಚಿಮ 
ರಂಗಧಾಮನಿಗೆರಗುವೆನು 


ಇಂಗೋಲನ ತಾಯಿಗಿಂಗದಿರನ ತಂಗಿ 
ಗಿಂಗಡಲಣುಗಿಗಿಂದಿರೆಗೆ 

ರಂಗಧಾಮನ ರಾಣಿಗೆ ರಾರಾಜಿಪ 
ರಂಗನಾಯಕಿಗೆರಗುವೆನು 


ಪತಿಯೊಳು ಪರಭಕ್ತಿಗೈವುದು ಲಕ್ಷ್ಮೀ 
ಪತಿಯಾಣತಿಯೆಂದು ಬಗೆದು. | 

ಪತಿಯನೆ ಪರದೇವತೆಯೆಂದು ಭಜಿಸುವ 
ಸತಿಯರ ಸನ್ನುತಿಸುವೆನು 


ಪತಿಭಕ್ತಿಯೊಂದು ಶ್ರೀಪತಿಭಕ್ತಿಯೊಂದಿದ 
ರತಿಶಯಕಿನ್ನೆಣೆಯಿಲ್ಲ 

ವಂತಭೇದವುಂಟು ಮಾಧವಭಕ್ತಿಗಿದಕಾ 
ಮತಭೇದವೂ €ಮಗುಳಿ'ಲ್ಲ 


೧, (ಖ) ಮರುಳಿ, 


ಎರಡನೆಯ ಸೆಂಧಿ 


ಆದರದೊಡನಂತರಂಗದೊಳಾಣ್ಮನ 
ಪಾದವ ಭಜಿಪ ಭಾವೆಯರ 

ಪಾದ ಧೂಳಿಗಳಿಂದೆ ಪಾವನವಹುದೀ 
ಮೇದಿನಿಯೆನೆ ಮಿಕ್ಕುದೇನು 


ಪತಿತರ ಪಾವನವೆನಿಸುವ ಬಲ್ಮೆಯೊ 
ಳತಿಶಯವಡೆದ ತೀರ್ಥಗಳು 

ಸತಿಯರ ಪಾದಸಂಸ್ಪರ್ಶದಿಂ ತಮ್ಮ ದು 
ಷೃತವ ಕಳೆಯಲೆಳಸುವುವು 


ತಡೆಯದೆಲ್ಲೆಡೆಯೊಳು ತಾನು ಬೀಸುವೆನೀ 
ಯೆಡರನೇಳಿಪೆನೆಂದೆಲರು 

ಸಡಗರದಿಂದ ಸಾಧ್ವಿಯರಡಿಸೋಂಕಿದ 
ಪುಡಿಯ ಮುಡಿಯೊಳಾನುವುದು 


ತೇಜಿಗಳೆಡಹದೆ ತೇರುಡಿಯದೆ ತ 
ನ್ನೋಜೆಯುಡುಗದೆ ಭಾಸ್ಕರನು 
ಈ ಜಾತಿ ಸಾಧಿ ಶ್‌ ಯರೆಸಕದೇಳಿಗೆಯಿಂದ 

ತೇಜವಡೆದು ತಿರುಗುವನು 


ಮಳೆಗರೆವುದು ಬೆಳೆ ಪೆರ್ಚುವುದಿಳೆ ತಳ 
ಕಿಳಿದು ಪೋಗದೆ ತಡೆದಿಹುದು 
ಪಳಿವಿಲ್ಲದ ಪತಿವ್ರತೆಯರ ನಡತೆಯ 


ನಬಳದೊಳೆ5ಂಬರು ಬಲ್ಲವರು 


೨. (ಕ, ಖ) ಬಳದಿಂದೆ, 


ಹದಿಬದೆಯ ಧರ್ಮ 


ಪರಮ ಪತಿವ್ರತೆಯರ ಪಾದದರ್ಶನ 
ದೊರೆಕೊಂಡುದೆ ಪುಣ್ಕದಿವಸ 

ಪರಿದಿವರನು ಬಲವರೆ'ಭೂಪ್ಪದಕ್ಷಿಣ 
ದಿರವನಿನ್ನೇವಣ್ಣಿ ಪೆನು 


ತನ್ನಿನಿಯನ ತಾಯ್‌ ತಂದೆಯ ಕುಲಗಳ 
ನುನ್ನತಿಗೈ ದೊಪ್ಪುವಡೆದು 

ಮನ್ನಣೆವೆತ್ತ ಸಾಧ್ವಿಯರ ಮಹಿಮೆಗಳ 
ಸನ್ನುತಿಸುವಡೆನ್ನಳವೆ 


ಈ ಸುಚರಿತ್ರೆಯರೆಸಗಿದನ್ನವನುಣ 
ಲಾಸೆಪಡುವರು ಪಿತೃಗಳು . 

ಆ ಸುಖ ದೊರೆಕೊಂಡೊಡವರಿಗಪ್ಪುದು ತೃಪ್ತಿ 
ಸಾಸಿರ ಬರಿಸ ಪರ್ಯಂತ 


ಸತಿಯರ ಕೈ ಸೋಂಕಿದನ್ನವ ಸವಿವುದ. 
ರತಿಶಯವಾಡಲೆನ್ನಳವೆ 
ಅತಿಕೃಚ್ಛ್ರ ಚಾಂದ್ರಾಯಣ ಸಾಂತಪನಾದಿ 


ವ್ರತನಿಯಮದ ಪವಣಲ್ಲ 


ಇವರಿದ್ದೆಡೆ ಪುಣ್ಯತೀರ್ಥ ಪುಣ್ಯಕ್ಷೇತ್ರ 
ವಿವರಿದ್ದ ಮನೆ ದೇವಭವನ 

ಇವರೆ ಪ್ರತ್ಯಕ್ಷದೇವತೆಯರು ದಿಟವೆಂದು 
ವಿವರಿಸುವರು ವೇದವಿದರು 


೧೦ 


೧೧0 


೧೩ 


“ಎರಡನೆಯ ಸಂಧಿ 


ಉದಯಕಾಲದೊಳೆದ್ದೊಲಿದಿಷ್ಟದೈ ವದ 
ಪದಗಳ ಪಾಡುವಂದದೊಳು 

ಹದಿಬದೆಯರ ಪೆಸರ್‌ಗೊಂಡು ಪೊಗಳ್ಳುದು 
ವಿದಿತವೈಸಲೆ ವೈದಿಕರಿಗೆ 


ಪತಿಯ ಪಾದಾಬ್ಜಭಕ್ತಿಯೆ ತಮಗಿಹಪರ: - 
ಗತಿಯೆಂದು ಕಡುವಿಡಿದಿರ್ಪ . 

ಸತಿಯರಿರ್ಪೆಡೆಯೊಳು ಕೃತಯುಗಮೊಂದಲ್ಲ 
ದಿತರಯುಗಕ್ಕಿಂಬಿಲ್ಲ 


ಪರಮಪತಿವ್ರತೆಯಿದ್ದ ಬಳಿಯೊಳಾ 
ಸಿರಿರಾಣಿ ಸೇರಿ ಬಂದಿಹಳು 

ಸರಸತಿ ಸಾವಿತ್ರಿ ಗಾಯತ್ರಿಯರುಮಾ 
ಪರಿಸರದೊಳು ಬಳಸಿಹರು 


ಪಲವು ಸುಕೃತಮಿಂತು ಪರಿಣತಿವೆತ್ತುದೊ 
ಕುಲದೇಳ್ಲ ಗುಂಪುಗೂಡಿದುದೊ 

ಸಲೆ ಪರಿಶುದ್ಧಿ ಸಾಕಾರಮಾದುದೊ ಎನೆ 
ಕುಲವಧು *ಕುರುಹಷು*. ಗೊಂಡಿಹಳು 


ಪತಿಭಕ್ತಿರಸಮಿಂತು ಬಲಿದುದೊ ಪರಿಶುದ್ಧ 
ಮತಿಗಿಂತು ಮೈದೊರಕಿದುದೊ 

ವ್ರತದೇಳ್ಗೆ ಯಿಂತು ಬಿತ್ತರವಡೆದುದೊ ಎನೆ 

ಸತಿಯರು ಜಸವಡೆದಿಹರು 


೩, (ಖ) ಗುರುತು. 


೧೫ 


QE 


೧೮ 


೧೮ 


ಹೆದಿಬದೆಯೆ ಧರ್ಮ 


ಜಗದೊಳಪಾಂಸುಲೆಯರ ಚರಿತಕೆ ಸರಿ 
ಮಿಗಿಲಿಲ್ಲ ಮಿಕ್ಕ ಧರ್ಮದೊಳು 

ಬಗೆಯರಿತೆಸಗಬಲ್ಲವರಿಗೆಂದೆಂದಿಗೂ 
ಮೊಗದೋರವು ಮೋಸಗಳು 


ಈ ಕಾಲವಾ ಕಾಲವೀ ದೇಶವಾ ದೇಶ 
ವೀ ಕುಲವಾ ಕುಲವೆನದೆ 

ಏಕರೀತಿಯೊಳೆಸಗುವ ಧರ್ಮಕಿದಕಿನ್ನು 
ಲೋಕದೊಳೆಣೆ ಬೇರುಂಟೆ 


ಉಣದುಡದೊಡಲ ದಂಡಿಸುವಾಯಸವಿಲ್ಲ 
ಪಣವ ವೆಚ್ಚಿಸುವ ಪಾಡಿಲ್ಲ 

ಗುಣವಂತೆಯರೆಸಗುವ ಪತಿಶುಶ್ರೂಷೆ 
ಗೆಣೆಯಹ ತಪ?ವಿನ್ನೊಳ ಳವೆ 


ಪಲನಾಡಿಗೆ ಪರಿಪರಿದು ಬಳಲಿಯಲ್ಲಿ 
ಪಲನೀರ ಮುಳುಗಿ ಮುಂಗೆಡದೆ 

ನಲಿದೆಸಗುವ ನಲ್ವೆಂಡಿರ ನಡತೆಗೆ 
ಪಲನೇಮಗಳು ಪಾಸಟಿಯೆ 


ಮನೆಯ ತೊರೆದು ಮನೆವಾಳ್ತೆಯನುಂಳಿದು ತ 


ನ್ನನುಕೂಲದಾಸೆಯನಳಿದು 
ಬನದೊಳು ಗೈವ ಬರಿಯ ತಪಗಳು ಕುಲ 
ವನಿತೆಯರಿರವಿಗೆ ದೊರೆಯೆ ' 


೪, (ಖ) ಗಳಿನ್ನೊ, 


೨೨ 


೨೪ 


ಎರಡನೆಯ ಸಂಧಿ 


ಮನೆಯೆ ಧರ್ಮಾಶ್ರಮ ಮನೆವಾಳ್ತೆಯೆ ಧರ್ಮ 
ವಿನಿಯನೂಳಿಗ ದೇವಪೂಜೆ 

ಮನನವಿವನ ನೆನೆವುದೆ ಸಾಧ್ರಿಯೆರಿಗೆ 
ಮುನಿಸತಿಯರ ಮೋಡಿಯೇನು 


ಇನಿಯೆನ ಸೇವೆಯೊಳೆಣೆಯಿಲ್ಲದ ಧರ್ಮ 
ಮನೆವಾಳ್ತೆಯೊಳರ್ಥಕಾಮ 

ಮನದನ್ನನೊಳು ಮಾಧವನ ಭಾವಿಸೆ ಮೋಕ್ಷೆ 
ವೆನೆ ಸತಿಯರಿಗರಿದೇನು 


ಪಲವು ಧರ್ಮಂಗಳೆ ಬಳೆಯಿಪುದಾಯಾಸೆ 
ಫಲವ ಬೋಗಿಪುದಾನಂಡ 

ಕುಲಸಶಿಧರ್ಮವ ಕೂರ್ತೆಸಗುವುದಾ 
ಫಲಭೋಗಕೆ ಪಾಟಿಯಲ್ಲೆ 


ಕಡುನೇಮವಿಡಿದು ಕಕ್ಕಸಗೊಂಡು ಮುನಿವರೆ 
ರೊಡರಿಸುವುಗ್ರಶಪಗಳು 

ಮಡದಿಯರಿನಿಯರ ಮನೆವರಿತೆಸಗುವ 
ನಡತೆಗಳಿಗೆ ಪಡಿಯಲ್ಲ 


ಆ ರೊಢಿವೆತ್ತೆ ಮಹಾಭಾರತದೊಳೆ 
ಗಾರಣ್ಯಕ ಪರ್ವದೊಳು 

ನೂರೆತೊಂಬತ್ತೆಂಟನೆಯಧ್ಕಾಯದೊ 
ಳಾರಯ್ಕೆ ಕಥೆಯೊಂಡುಂಟು 


೨೫ 


೨೬ 


೨೮ 


ಹದಿಬದೆಯ ಧರ್ಮ 


ಸಾಂಗ ವೇದವನೋದಿ ಸಕಲ ಧರ್ಮದ ತ 
ತ್ವಂಗಳನರಿತಾಚರಿಸಿ 

ತುಂಗ ಮಹಿಮೆವೆತ್ತು ದೋಷವಳಿದು ಮುನಿ 
ಪುಂಗವನೊರ್ವನೆಸೆದನು 


ಮನೆಯೊಳು ಮರುಕವನುಳಿದು ತಪವ ಗೈವ 
ಮನದಿ ವನವನನುಸರಿಸಿ 

ತನುವ ದಂಡಿಸಿ ಘೋರ ತಪವನೆಸಗುತಲ್ಲಿ 
ಮುನಿಮುಖ್ಯನೆನಿಸಿ ಮೆರೆದನು 


ಒಂದು ದಿವಸ ವೇದಮೋದುತ ಬೇಸಗೆ 
ಯಿಂದ ಬಳೆದ ಬಿಸಿಲಿನೊಳು 

ಬೆಂದುರೆ ಬೆಮರುತ ಬಿಸುಸುಯ್ಕುತ್ತಂದು 
ನಿಂದನು ಮರದ ನೆಳಲೊಳು 


ಆ ಖುಷಿವರನಂತಿರ್ಪ ವೇಳೆಯೊಳಾ 
ಭೂರುಹದಗ್ರಶಾಖೆಯೊಳು 

ಸೇರಿದ ಬಿಳುವಕ್ಕಿ ಚೀರುವ ದನಿ ಮಿಗೆ 
ಕೂರಮಾಗಿರೆ ಕೊನರಿದುದು 


ಆ ಪರಿ ದನಿ ಯಾವ ಬಳಿಯೊಳು ಪೊಣ್ಮೆದು 
ದಾ ಪರಿಸರವನಾರೈದು 

ಕೋಪವೆರಸಿ ಕೂರ್ತು ನೋಡೆ ತಾಪಸನಂ 
ದಾ ಪಕ್ಕಿಗಸುವಡಗಿದುದು 


೩೦ 


೩೧ 


೩೨ 


೩೪ 


ಎರಡನೆಯ ಸಂಧಿ 


ಹರಣವಳಿದು ಧರೆಗುರುಳಿದ ಪಕ್ಕಿಯ 
ಪರಿಯ ನಿಟ್ಟಿಸಿ ಪರಿತಪಿಸಿ 

ಇರದೆ ತಾನೆಸಗಿದ ತಪಗಳ ಮೈಮೆಗೆ 
ಸರಿಯಿಲ್ಲೆಂದೆಣಿಸಿದನು 


ಬಳಿಕ ಪಸಿದು ಪಾರ್ವರ ಬೀದಿಯೊಳೊಂದಂರ 
ನಿಳಯವ ಪೊಕ್ಕು ನಿಂದಲ್ಲಿ 

ಬಳಲಿದೆನೆನಗುಣಬಡಿಸೆಂದಲ್ಲಿರ್ದ ' 
ಕುಲಪಾಲಿಕೆಗುಸುರಿದನು 


ಒಲಿದೇಕಪತ್ನಿಯೆಂಬೊಳ್ಟೆ ಸರೆಸೆವಾ 
ಕುಲಸತಿಯಳ್ಳೆರುಗೂಡಿ 

ನಲವಿನಿಂದವನಿಗನ್ನವನೀಯುವೆನೆಂದು 
ಕೆಲದೊಳು ಕುಳ್ಳಿರಿಸಿದಳು 


ಅನಿತರೊಳಲ್ಲಿಗವಳ ಗಂಡನೈತರೆ 
ಮನಮೊಲಿದಿದಿರೆದ್ದು ನಡೆದು 

ವಿನಯದಿಂದುಚಿತೋಪಚಾರವೆಸಗಿ ಮಿಗೆ 
ಮನದನ್ನನ ಮನ್ನಿಸಿದಳು 


ಪತಿಸೇವೆಯೊಳಂತು ಪಸಿದ ಪಾರ್ವನ ಮರೆ 
ದತಿ ವಿಳಂಬವನಾಚರಿಸೆ 

ಸತಿಯರ ಧರ್ಮದ ಸಾರವನರಿಯದೆ 
ಖತಿಗೊಂಡು ಮುನಿಗಳೆಪಿದನು 


೩೫ 


೩೬ 


೩೮ 


೩೯ 


೨೨ 


ಹದಿಬದೆಯ ಧರ್ಮ 


ಅತಿ ಘೋರ ತಪವೆಮ್ಮದದನು ನೀನರಿಯದೆ 
ಮತಿಗೆಟ್ಟು ಮರುಳಾಗದಿರು 

ಪತಿಶುಶ್ರೂಷೆಯ ಬಲ್ಮೆ ಫಲಿಸದಿಲ್ಲಿ 
ಯತಿಧರ್ಮದಿರವಿದು ಬೇರೆ 


ಎಂದಂ ಗರ್ವದ ಸೊಕ್ಕೇರಿ ನುಡಿದ ಮುನಿ 
ಯಂದಮನಾರೈದೊಡನೆ 

ಅಂದು ತನ್ನಾಣ್ಮನೊಳನುಮತಿವಡೆದೈ 
ತಂದು ನುಡಿದಳಿಂತೆಂದು 


ಬಳಲಿದೆ ಸಾಕಿನ್ನು ಬಡಿಸಿದನ್ನವನುಂಡು 
ತಳುವದೆ ತಪವನಾಚರಿಸು 

ಬಿಳುವಕ್ಕಿಯ ಬೀಳೆಗೆಡಹಿದ ಬಿಂಕವೀ 
ಬಳಿಯೊಳು ಬಣ್ಣವಡೆಯದಂ 


ಮರುಳೆ ನೀನೀ ಮಾತ ಮರೆ ಧರ್ಮಸೂಕ್ಷ್ಮದೊಂ 


ದಿರವ ನೀನರಿತವನಲ್ಲ 
ಪರಮ ಪತಿವ್ರತೆಯರ ಬಗೆ ಬೇರಿದು 
ಹರಿಹರಾದ್ಕರ ಹವಣಲ್ಲ 


ಇತರ ಚಿಂತೆಯನುಳಿದೇಕಚಿತ್ತದೊಳಾತ್ಮ 
ಪತಿಪಾದ ಭಕ್ತಿಯೊಳಸೆವ 

ಸತಿಯರೊಲಿದು ಪರಸಿದುದೆಯನಂಗ್ರಹ 
ಖತಿಗೊಂಡು ನಂಡಿದುದೆ ಶಾಪ 


೪೦ 


೪೧ 


೪೨ 


೪ಡಿ 


೪೪ 


ಎರಡನೆಯ ಸಂಧಿ 


ವ್ರತಿ ವಾನಪ್ಪ ಸ ಯತಿಗಳಿರದೆ ಗೈ 
ವತಿಘೋರ ತಪದಾಚರಣೆ 

ಸತಿಯರ ಧರ್ಮಕೆ ಸರಿಯಿಲ್ಲೆಂದು ಗೀ 
ಪ್ಲುತಿಯಗಸ್ಸನೊಳಾಡಿದನು 


ಆ ಶ್ರಿಮೂರ್ತಿಗಳಾಮಂತ್ರಿತ ಜಲಸೇಕ 
ಮಾತ್ರದೆ ಮೈಮೆ ಮೈದೆಗೆದು 

ಅತ್ರಿಯ ಸತಿಗನಸೂಯಾದೇವಿಗೆ 
ಪುತ್ರರಾದರು ಪೂರ್ವದೊಳು 


ಪಾತಿವ್ರತ್ಯದೇಳ್ಲೆಯ ಪರಿಕಿಪೆನೆಂ 
ದೋತು ರಾಘವನುಸಿರ್ದೊಡನೆ 

ಸೀತೆ ಬೆಂಕಿಯ ಪುಗೆ ಶೀತಳಮಾದುದು 
ಮಾತಾವುದು ಮತ್ತೆ ಬೇರೆ 


ಹರನ ಸಾಹಸಕಂಜದೆ ಪಲವಗಲು ಮು 


ಪ್ಲುರ ಪಡಿಬರಿಸಿ ಪೋರಿದುದು 
ಪುರದೊಳಗಿರ್ಪ ಪುಣ್ಯಾಂಗನೆಯರ ಸ 
ಚ್ಚರಿತದ ಸಲಿಗೆಯಿಂದೈಸೆ 


ಧರ್ಮಗತಿಯ ತಾರತಮ್ಯವ ತಿಳಿವೊಡೆ 
ಪೆರ್ಮೆಯ ಬಿಟ್ಟು ಬೇಸರದೆ 

ನಿರ್ಮಲಮತಿಯಾಗಿ ನೀ ನಡೆ ಮಿಥಿಲೆಗೆ 
ಧರ್ಮವ್ಕಾಧನ ಬಳಿಗೆ 


೨೩ 


೪೫ 


೪೭ 


೪೮ 


೪೯ 


೨೪ 


ಹದಿಬದೆಯ ಧರ್ಮ 


ಎಂದೇಕಪತ್ನಿ ನುಡಿಯೆ ಕೇಳಿ ಮುನಿ ಮನ 
ದಂದವಳಡಿಗಳಿಗೆರಗಿ 

ಅಂದಿನ ಗರ್ವವಳಿದು ಮಿಧಿಲೆಯ ಬಳಿ 
ಸಂದನು ಸಂಶೋಷದೊಳು 


ಈ ಪಾತಿವ್ರತ್ಯದೇಳ್ಲೆ ಯನಾಲಿಸೆ 
ಪಾಪಗಳೆದ್ದು ಪಾರುವುವು 
ಶ್ರೀಪತಿಯಿವರೆನ್ನ ಸೇವಕರೆಂದುರೆ 
ಕಾಪಿಡಂವನು ಕರುಣದೊಳು 


ಚೆನ್ನಿಗ ಚಿಕದೇವರಾಯನ ಸಂಚಿಯ 
ಹೊನ್ನಮ್ಮನುಸುರ್ದ ಕಬ್ಬದೊಳು 

ಮನ್ನಣೆವಡೆದುದೊಂದರ ಮುಂದಣ ಸಂಧಿ 
ಸನ್ನುತ ಗುಣಸಂಬಂಧಿ | 


೫೦ 


೫೧ 


೫೨ 


ಮೂರನೆಯ ಸಂಧಿ 


ಶ್ರೀ ಭೊಮಿ ನೀಳಾನಾಥನಿಗನುಪಮ 
ವೈಭವ ವೈಕುಂಠಪತಿಗೆ 

ಸ್ವಾಭಾವಿಕ ಶುಭಗುಣನಿಧಿಗಂಬುಜ 
ನಾಭನಿಗಾನೆರಗುವೆನು 


ದೇವ ಮಾನವ ಮೃಗ ನಗರೂಪದ ವಾಸು 
ದೇವನ ವಿಭವಂಗಳನು 

ಅ ವಿಧದೊಡಲವೆತ್ತನುಸರಿಸುವ ಲ 
ಕ್ಷೀವಧುವನು ವಂದಿಪೆನು 


ಪತಿಪಾದಭಕ್ತೆಯರೆನಿಸಿ [ಬಣ್ಣನೆ] ವೆತ್ತ 
ಸತಿಯರೊಲಿದು ಸಮನಿಸುವ 

ಪತಿಶುಶ್ರೂಷೆಯ ಬಗೆಯನರಿತು ಸಂ 
ಗತಿಗೈದದನು ಬಣ್ಣಿಪೆನು 


ಪತಿಯೆ ಪರಮಗುರು ಪತಿಯೇ ದೇವತೆ 
ಪತಿಯೇ ಸದ್ಧತಿಯೆಂದು 

ಪತಿಯ ಪಾದಾಂಬುಜದೊಳು ಭಕ್ಷಿಗೈವುದು' ` 
ಸತಿಯರ ಧರ್ಮದ ಸಾರ 


೨೬ ಹದಿಬದೆಯ ಧರ್ಮ 


ಪತಿಯೊಲವರಿತು ಪತಿಯ ಸೇರುವ ಯೊಳಿದು 
ಪತಿಯೂಳಿಗಗಳನೆಸಗಿ ಸ್ಸ 
ಪತಿಯಾಣತಿಯ ಬಂದಿಯೊಳಡಗಿರ್ಪುದು 
ಸತಿಯ ಧರ್ಮದ ಸರ್ವಸ ಸೆ 


ವ್ರತ ಹೋಮ ನಿಯಮೋಪವಾಸ ದಾನಂಗಳೆಂ 
ದತಿಶಯವಡೆದ ಧರ್ಮಗಳು 

ಪತಿಶುಶ್ರೂಷೆಗೆ ಪಡಿಯಲ್ಲೆಂದಿದ 
ರತಿಶಯವರಿತಾಚರಿಪುದು 


ಪ್ರತಿಮೆಯ ರೂಪದ ಪಂಕಜನಾಭಗೆ 
ನತಿಗೈದು ನಲವೇರುವಂತೆ 

ಪತಿಯ ರೂಪದೆ ತನ್ನ ಪಾಲಿಗೆ ಬಂದ ಶ್ರೀ 
ಪತಿಯ ಪಾದವ ಭಜಿಸುವುದು 


ಪಗಲಿರುಳೆನ್ನದೆ ಪತಿಯಾಣತಿಯೊಳು 
ಮೊಗದಿರುಹದೆ ಮೊನೆಗೊಳದೆ 

ಬಗೆದೆಗೆಯದೆ ತನ್ನ ಭಾಗ್ಯದ ಫಲವೆಂದು 
ಬಗೆದು ಭಕ್ತಿಯೊಳೆಸಗುವುದು 


ಮಾಯವನನುಗೊಳಿಸದೆ ಮೈಮರಸದೆ 
ಕಾಯ ಮನೋವಚನಗಳ 

ಆಯಸದಿಂದಳವಳಿಯದೆ ಪತಿಯನು 
ಪಾಯದಿಂದುಪಚರಿಸುವುದು 


೧. (ಗ) ಸೇವೆ. 


ಮೂರನೆಯ ಸಂಧಿ 


ಒಲಿದು ಪತಿಯ ಮನದೊಲವನಾರೈದು ತಾ 
ನಲಸಿಕೆಗೊಳದನುಸರಿಸಿ 

ಕುಲಸತಿಯರ ಧರ್ಮ ಕೊನರಿಡೆ ನೇಹವ 
ನೆಲೆಗಾಣಿಸಿ ನೆಗಳುವುದು 


ಇದೊ ನಿನ್ನ ಪತಿಬಂದನೆಂಬ ನಲ್ನುಡಿ ಕೇಳಿ 
ಮಂದವೇರಿ ಮೊಗಸಿರಿವಡೆದು 

ಕದುಬಿಯವನ ಸೇವೆಗನುವಪ್ಪ ವಸ್ತುವ 
ನೊದವಿಪುದುರ್ವಗೊಂಡೊಡನೆ 


ಇಂತು ನೋಡುವೆನಿಂತು ನುಡಿವೆನಿಂತೆಸಗುವೆ 
ನಿಂತು ಸೇರುವೆನಿಂತಿರುವೆ 

ಇಂತು ಮನ್ನಿಪೆನಿಂತು ಮನಗರಗಿಪೆನೆಂದು 
ಚಿಂತಿಪುದೇಕಚಿತ್ತದೊಳು 


ಮನೆವಾಳ್ತೆ ಮೆಯ್ಕಲಸಿಕೆ ಮಕ್ಕಳ ಮುದ್ದು 
ಬಿನದಂಗಳನು ಬಿಟ್ಟೆದ್ದು | 

ದನಿಗೇಳದ ಮುನ್ನ ತಾನಿದಿರ್ಗೊಂಡವ 
ನನುವರಿತನುಸರಿಸುವುದು 


ಸೋಗೆ ಮುಗಿಲ ಕಂಡು ಸೊರ್ಕುವಂದದೊಳನು 


ರಾಗರಸದ ಲಹರಿಯೊಳು 
ಬಾಗಿಲಿನೊಳವೊಕ್ಕು ಬಂದವನೆಂಬುದುಮತಿ 
ವೇಗದೊಳಿದಿರುಗೊಳುವುದು 


೨೭ 


೧೦ 


೧೧ 


೧೨ 


೧೩ 


೧೪ 


೨೮ ಹದಿಬದೆಯ ಧರ್ಮ 


ತಳುವದಚ್ಕುತನಿಗರ್ಚನೆಗೈ ವಂತಡಿ 
ದೊಳೆದು ತೊಡೆದು ದುಗುಲದೊಳು 

ಬಳಿಕ ನಡೆದುಬಂದ ಬಳಲಿಕೆಗಳೆವಂ 
ತೊಳುವಾತುಗಳನೊಡರಿಪುದು 


ಪಸಿವಲಸಿಕೆಗಳ ಪರಿದು ಕೆಲದೆ ನಿಂದು 
ನಸುನಾಣ್ಣು ತ ನಲವಿನೊಳು 

ಒಸೆದೊಲವರಿತೊಯ್ಯನುಚಿತೋಪಚಾರವ 
ನೆಸಗುವುದೇಕಚಿತ್ತದೊಳು 


ಆವ ಪರಿಯ ದೇಸಿಯಾಣ್ಮಗೆ ಬಗೆವರ್ಪು 
ದಾ ವಿಧಗಳನಾರೈದು 

ಭಾವಿಸಿ ತಿಳಿದುಟ್ಟು ತೊಟ್ಟು ಬಣ್ಣಿಗೆಯಿಂದ 
ಭಾವವ ಬಂದಿಗೊಳುವುದು 


ಇಷ್ಟ ದೇವತೆಯಿವನೆಂದು ಪತಿಯೊಳು ವಿ 
ಶಿಷ್ಟ ಭಾವವ ಬಗೆಗೊಳಿಸಿ 

ಕಷ್ಟ ಕಾರ್ಪಣ್ಯವ ಕಾಣಿಸಿ ಕನಲದೆ 
ತುಷ್ಟಿವಡಿಪುದೊಲವರಿತು 


ಹಿತವಿದು ಶಾಸ್ತ್ರವಿಹಿತವಿದು ಮನಕೆ ಸ 
ಮ್ಮತವಿದೆಂದೆಂಬ ಮರ್ಮವನು 
ಮತಿಯೊಳೆಣಿಸಿ ಮನದನ್ನನ ಸೇವೆಗು 

ಚಿತ ವಸ್ತುಗಳನೆ ಚಿಂತಿಪುದು 


೧೫ 


೧೬ 


೧೭ 


೧೮ 


೧೯ 


ಮೂರನೆಯ ಸಂಧಿ 


ಮನೆವಾಳ್ತೆಯೆಸಗುವ ಮರ್ಯಾದೆಯನು ತ 
ನ್ನಿನಿಯನಿಗಿಂತೆಂದರುಹಿ 

ಮನದೊಲವರಿತೊಡಬಟ್ಟುದನೊಡರಿಸಿ 
ಮನಬಾರದುದನು ಮರೆವುದು 


ಗ್ರಾಸ ವಸನ ಪರಿಕರಮಿಲ್ಲದಿರೆ ಕೆ 
ಟ್ಟಾಸುರದೊಳು ಗಾಳುಗೆಡದೆ 

ಓಸರಿಸುತ್ತೊಯ್ಕನೇಕಾಂತದೊಳೊಮ್ಮೆ 
ಬೇಸರಿಸದೆ ಬಿನ್ನವಿಪುದು 


ಗನ್ನಗದುಕುಗಳ ಕಳೆದು ಗರ್ವವ ಬಿಟ್ಟು 
ಹನ್ನಸಗಳನು ಹಬ್ಬಿಸದೆ 

ತನ್ನ ಬಾಳಿಕೆ ಬಡತನದ ಬಗೆಯನೆಲ್ಲ 
ಬಿನ್ನವಿಪುದು ವಿನಯದೊಳು 


ಮುನಿದಿನಿಯನ ಕಡುಮೊನೆವಾತಿಗೆ ನೊಂದು 
ಕನಲದೆ ಗಾರುವಡೆಯದೆ 

ತನುಮನಗಳ ತನ್ನ ಬಸಗೈದುದೈನ್ಯವ 
ಕೊನರಿಸಿ ತಂಪುಗೊಳಿಪುದು 


ಪವಣಿಲ್ಲದೆ ಪಲವಗೆ ಮಾತನಾಡದೆ 
ಕವೆ ಕೋಡುಗಳನು ಕಾಣಿಸದೆ 

ನೆವವಿಲ್ಲದೆ ನೆಗ್ಗಿ ನೆಲಕಿಳಿದೊರಲದೆ 
ಸವನಿಸುವುದು ಸಂತಸವನು 


ವಿ೦ 


೨೧ 


೨೨ 


೨೪ 


1. ! ಹದಿಬದೆಯ ಧರ್ಮ 


ಆರಿ ಬೊಬ್ಬಿರಿ೨ದಾರಭಟಿ5ಯನಾಚರಿಸದೆ 
ಪಾರದೆ ಪರಸಹಾಯವನು 

ಪೋರದೆ ಪುರ್ಬುಗಂಟಿಕ್ಕದೆ ಪುಸಿಯದೆ 
ಸೇರಿ ಸೇವೆಯನೆಸಗುವುದು 


ನೋಯಿಸಿ ನುಡಿಸದೆ ನೋಡದುಚಿತಗಳ 
ಬೀಯವೆಸಗಿ ಬೇಸರಿಸದೆ 

ಆಯವರಿತು ತರಲರಿಯದ ಪಶಿಯೊಳೆ 
ಸೂಯೆಗೊಳದೆ ಸುಖಿಸುವುದು 


ಪೆರತೊಂದು ನೆವದೊಳು ಬಿಸುಪೇರಿದ ಕೋಪ 
ದುರುಬಿನಿಂದೊದರುವ ಪತಿಗೆ 

ತರಿಸಂದು ತಾನಿದಿರುತ್ತರವೀಯದೆ 
ಪೆರದೆಗೆವುದು ಭೀತಿವಡೆದು 


ಪತಿಯ ಬುದ್ಧಿಗೆ ಮೋಸ ಬಂದೊಡಮದರಿಂದ 
ಖತಿಗೊಂಡು ಗಲಗುವಡಿಸದೆ 
ಫ್‌ ಇತರರರಿಯದಂತೇಕಾಂತ ಸಮಯದೆಣ 
ಳತಿಭಕ್ತಿಯಿಂದರುಹುವುದು 


ಅನುಚಿತ ಕಾರ್ಯಮನವನೊಡರಿಸೆ ಕಂಡು 
ನಿನಗಿದು ನೀತವಲ್ಲೆಂದು 

ನೆನೆಯಿಪೆನಲ್ಲದೆ ನೇಮಿಪುದಿಲ್ಲೆಂದು 
ವಿನಯಂವೆರಸಿ ಬಿನ್ನವಿಪುದು 


೨. (ಗ) ಆರ್ಭಟೆ, 


೨೫ 


ಪಿ 


೨೮ 


ಮೂರನೆಯ ಸಂಧಿ 


ಅತಿ ಭೀತಿಯಿಂದನುಗೆಟ್ಟು ಪಿಂತೆಗೆಯದೆ 
ಮಿತಿಮಾರಿ ಮೇಲುವರಿಯದೆ 

ಇತರ ಜನರು ತನ್ನನೇಳಿಸಿ ನಗದಂತೆ 
ಪತಿಸೇವೆ ಗೈದು ಬಾಳುವುದು 


ಪಿರಿಯರ ಮಗಳೆಂದು ಬಜ್ಜಿ *ಗಲಿತೆ* ನೆಂದು 
ವರರೂಪವತಿ ತಾನೆಂದು 

ಪರಮ ಪಾವನೆಯೆಂದು ಬರಿದೆ ಬೆರೆಯದನು 
ಸರಿಸುವುದಾತ್ಮವಲ್ಲಭನೆ 


ವ್ರತವೆಸಗುವೆನೆಂದು ಮಿಂದು ಬಂದಿಹೆನೆಂ 
ದತಿಶಯದಿಂದನುಗೆಡದೆ 

ಪತಿಯ ಪಡಿಗ ಪಾವುಗೆಗಳ ಪಿಡಿದು 
ನ್ನತಿವಡೆವುದು ನಾರಿಯರು 


ಗರತಿಗೆಲಸವೆಂದು ಗೆಲ್ಲಗೊಂಡುರ್ಬದೆ 
ಪರಿಚಾರವೆಂದು ಪಳಿಯದೆ 

ಪಿರಿದು ಕಿರಿದುಗಳೆ ಭೇದವನೆಣಿಸದೆ 
ನಿರವಿಸಿದುದನೆಸಗುವುದು 


ಮುಡಿಯೊಳು ಪೊತ್ತು ಮುದ್ದಿ ಸಿದೊಡೇನಡಿಗಳಿಂ 


ಪೊಡವಿಗಿಟ್ಟೊರಸಿದೊಡೇನು 
ಒಡೆಯನಿಟ್ಟಂತಿರ್ಪುದೊಡವೆಗುಚಿತಮೆಂದು 
ನಡೆವುದು ನಲ್ವೆಂಡಿರೊಲಿದು 


೩, (ಕ, ಗ) ಗಲಿವೆ, 


೩೧ 


೩೦ 


೩೧ 


೩೨ 


೩.೩, 


೩೪ 


೩೨ 


ಹದಿಬದೆಯ ಧರ್ಮ 


ತನ್ನ ತವರುವಂನೆಗೆಲ್ಲ ತಾನೊಡತಿಯೆಂ 
ಬುನ್ನತಿವಡೆವುದರಿಂಡ 

ತನ್ನಿನಿಯನಿಗೂಳಿಗದವಳಪ್ಪುದು ಸಂ 
ಪನ್ನತೆಯೆಂದು ಬಗೆವುದು 


ಆರಯ್ಕೆ ತಂದೆತಾಯಾದೊಡಮೇನುಪ 
ಕಾರಿಗಳಾದೊಡಮೇನು 

ಆರಾದೊಡಮಾತ್ಮಪತಿಗಾಗದವರನು 
ದೂರಮೆನಿಸಿ ತೊರೆದಿಹುದು 


ಛಲವಿಡಿದೊಂದನೆಳಸಿ ಚಾರಿವರಿಯದೆ 


ನೆಲೆವಿಡಿದೊಂದರೊಳಿರದೆ 
ನೆಲೆನಿಂದ ನೀರ ತೆಪ್ಪದವೋಲು ತೆಗೆದೆಡೆ 
ಗಲೆಗೊಳೆದನುಸರಿಸುವುದು 


ಕೊನಬಾದೊಡಮೇನು ಕೂರ್ಮೆಯಾದೊಡಮೇನಂ 
ಬಿನದಮಾದೊಡಮೇನು ಬೇರೆ 

ಇನಿಯನೇಕಾಂತದೊಳೆಸಗಿದುದನು ತನ್ನ 
ಮನದೊಳೆ ಮರೆಮಾಜುವುದು 


ಸೆಜ್ಜೆವನೆಯ ಸೇವೆಯೊಂದನುಳಿದು ವಿ 
ಕ್ಕುಜ್ಜುಗ ಗೈವ ವೇಳೆಯೊಳು 

ಸಜ್ಜಾತಿ ಸತಿಯರಿನಿಯರ ಸನ್ನಿಧಿಯೊಳು 
ಲಜ್ಜೆವೆರಸಿ ರಂಜಿಪುದು 


೩೬ 


೩೭ 


೩೮ 


೩೯ 


ಮೂರನೆಯ ಸಂಧಿ 


ಪರದೇವತೆಯೆಂದು ಭಕ್ತಿಗೈವುದು ಬಲು 
ದೊರೆಯೆಂದುಪಚರಿಸುವುದು 


ಗುರುವೆಂದು ವಿನಯಗೂಡಿರ್ಪುದಿನಿಯನೊಳು 


ನೆರವೆಂದು ನೆರೆ ನಂಬುವುದು 


ಮುಳಿದಲ್ಲಿ ಮುಳಿದೆಳಸಿದುದನೆಳಸಿಯಲ್ಲ 
ಗಳೆದುದೆಲ್ಲವನಲ್ಲಗಳೆದು 

ಬಳಿವಿಡಿದಿನಿಯನ ಪಾದಾರವಿಂದದ 
ನೆಳಲಂತೆ ನೇಮದೊಳಿಹುದು 


ಕೆಳೆಗೊಳುವುದು ಸೇವೆಗೈ ವುದು ನಲ್ಲನ 
ಬಳಿ ಸಲುವುದು ಭಜಿಸುವುದು 
ಒಳಗುವೇಳುವುದೊಡನಾಡುವುದೊಲಿದೊಲ್ಮೆ 
ಗೆಳಸುವುದೇಕವೆನಿಪುದು 


ಗಣಿಸುವುದವನರಿವೆಯ *ಕೌಶಲಗಳಳ 
ಗುಣಿಸುವುದವನ ಗುಣಗಳ 

ಎಣಿಸುವುದವನೊಲಿದೆಸಗುವ ನಲ್ಮೆಯ 
ತಣಿಸುವುದಿಂತು ಚಿತ್ತವನು 


ಕೇಳುವುದವನ ಕೀರ್ತಿಯನಾಲಿಪರಿಗೆ 
ಪೇಳುವುದವನ ಪೆರ್ಮೆಯನು 

ವೇಳಗೊಳುವುದವನೊಳು ಮೇರೆ ಮಾರದೆ 
ಬಾಳುವುದಿಂತು ಭಾವೆಯರು 


೪. (ಗ) ಮಿಗೆ ಲೀಲೆಯ, 


೩೩ 


೪೦ 


೪೧ 


೪೩ 


೪೪ 


೩೪ 


ಹದಿಬದೆಯ ಧರ್ಮ 


ಈ ತೆರದೊಳೆು ನಡೆದಿನಿಯನ ಮನಕೆ ಸಂ 
ಪ್ರೀತಿದೋರಿಸುವ ಪೆಂಡಿರಿಗೆ 

ಪಾತಿವ್ರತ್ಯದ ಬಗೆ ಬಣ್ಣವೇರಿ ವಿ 
ಖ್ಯಾತಿ ಬೆಳೆದು ಬಿತ್ತರಿಪುದು 


ತಳುವದಡವಿಯೊಳು ತನ್ನ ತಪ್ಪಿಸಿ ಪೋದ 
ನಳನೊಳು ನಲ್ಮೆಯನೆಸಗಿ 

ಇಳೆಯ ಪೆಂಡಿರೊಳೆಣೆಯಿಲ್ಲದ ಕೀರ್ತಿಯ 
ತಳೆದೆಸೆದಳು ದಮಯಂತಿ 


ಕಾನನದೊಳು ಕಡುಕಷ್ಟವಡೆದು ನೋವು 
ಬೇನೆಗಳಿಗೆ ಬೇಸರದೆ 

ಸಾನುರಾಗದೊಳನುಸರಿಸಿ ತನ್ನಿನಿಯನ 
ಜಾನಕಿ ಜಸವ ಪಡೆದಳು 


ದ್ಯೂತಕೇಳಿಯೊಳೆಜ್ಞಾತವಾಸದೊಳಂದು 
ಧಾತುಗುಂದದೆ ಪಾಂಚಾಲಿ 

ಓತು ಪಾಂಡವರನೊಲಿಸಿ ಹದಿಬದೆಯರ 
ಬೈತಲೆವಣಿಯೆನಿಸಿದಳು 


ಇಂತು ವಸಿಷ್ಮನೊಳಿರ್ದಳರುಂಧತಿ 


ಇಂತತ್ರಿಯೊಳನಸೂಯೆ 
ಇಂತಗಸ್ತ್ಯನೊಳು ಲೋಪಾಮುದ್ರೆ ಪೆರತೇ 
ನಿಂತಿರ್ದರೆಲ್ಲ ಸಾಧಿ ಯರು 


೪೫ 


೪೬ 


೪೭ 


೪೮ 


ಮೂರನೆಯ ಸಂಧಿ 


ಇಂತು ನಡೆದು ಪತಿಗಂತರಂಗೆಯರಪ್ಪ 
ಕಾಂತೆಯರಿಗೆ ಕಯ್ಕೊಡನೆ 

ಸಂತಾನ ಸೌಭಾಗ್ಯ ಸಂಪತ್ತಾಗಳನು ಶ್ರೀ 
ಕಾಂತನು ಕೈಸೇರಿಸುವನು 


ಚೆನ್ನಿಗ ಚಿಕದೇವರಾಯನ ಸಂಚಿಯ 
ಹೊನ್ನಮ್ಮನುಸುರ್ದ ಕಬ್ಬದೊಳು 

ಮನ್ನಣೆವಡೆದೆಸೆದುದು ಮೂರನೆಯ ಸಂಧಿ 
ಸನ್ನುತ ಗುಣಸಂಬಂಧಿ 


೩೫ 


೫೦ 


೫೧ 


ಈ 
ನಾಲ್ಕನೆಯ ಸಂಧಿ 


ನಂದನ ಮೋಹದ ನಂದನ ಸನಕಸ 
ನಂದನವಂದಿತ ಚರಣ 

ಮಂದರಧರ ಮಾಧವ ಗೋವಿಂದ ಮು 
ಕುಂದ ದೇವನೆ ಸಲಹೆನ್ನ 


ಎಂದೆಂದುಮಿನಿಯನೊಳೆರೆ ಹೊರೆಯಿಲ್ಲದ 
ಚಂದದಿಂದೆರ್ದೆಯೊಳು ನಿಂದ 

ಇಂದುಸೋದರಿಗಿಂದೀವರ ಮಂದಿರೆ 
ಗಿಂದಿರೆಗಿಂದು ವಂದಿಪೆನು 


ಅತ್ತೆ ಮಾವನು ಮೊದಲಾದ ಪೂಜ್ಕರೊಳನು 
ವೃತ್ತಿಗೈದಾತ್ಮವಲ್ಲಭನ 

ಚಿತ್ತವರಿತು ಸೇವೆಯೆಸಗುವ ಸತಿಯರ 
ವೃತ್ತವ ಬಿತ್ತರಿಸುವೆನು 


ತನ್ನ ಪೆತ್ತವರು ಮಿಗಿಲು ತನ್ನವರೊಳು 
ತನ್ನ ಪೆತ್ತವರಿಗೆ ಮಿಗಿಲು 

ತನ್ನಿನಿಯನ ಪೆತ್ತವೆರೆಂದವರನು 
ಮನ್ನಿಸುವುದು ಮರುಕದೊಳು 


ನಾಲ್ಕನೆಯ ಸಂಧಿ ೩೭ 


ಗಂಡನ ಬಲ್ಮೆಯೊಳತ್ತೆಮಾವಂದಿರ 

ಗಂಡನನವರ ಬಲ್ಮೆಯೊಳು 
ಅಂಡಲೆಯಂದೆಯನಿಬರನನುಸರಿಸುವ 

ಪೆಂಡಿರ ಜಸ ಪೆರ್ಚುವುದು ೫ 


ಅತ್ತೆಮಾವಂದಿರೊಳಡಕಮೆನಿಸಿ ಪತಿ 
ಚಿತ್ತದಿರವ ಸೆರೆಗೊಂಡು 

ಪೆತ್ತ ತಾಯೆಂನು ಪೆಸರೆನಿಸುವುದಿಳೆಯೊಳ 
ಗುತ್ತಮನಾರಿಯರೊಲಿದು ೬ 


ಎಂತು ಕಾಪಿಟ್ಟೊಡಮೇನ ಬೆಸಸಿದೊಡ 
ಮಂತರಂಗದೊಳನುಗೆಡದೆ 

ಚಿಂತಿಸಿಯಳಲದೆ ಸಿಡಿಮಿಡಿಗೊಳದತಿ 
ಸಂತೋಷದೊಳು ಸಮ್ಮತಿಪುದು ೭ 


ಪೊತ್ತು ಪೊತ್ತಿಗೆ ಪೋಗಿ ಪೊಡಮಟ್ಟು ನಸು ತಲೆ 
ಗುತ್ತಿ ನಾಣ್ಣುತ ನಲವಿನೊಳು 

ಒತ್ತಿನೊಳುಪಚರಿಸುತ್ತಿರ್ದವರೊಲಿ 
ದಿತ್ತುದರಿಂದ ತಣಿವುದು ಲಃ 


ಉತ್ತರಕ್ಕುತ್ತರವಿತ್ತಿದಿರಾಡದೆ 
ಒತ್ತಿ ನುಡಿಯದೊತ್ತರಿಸದೆ 
ಮತ್ತವರಿತ್ತಾಣತಿಯ ಮಸ್ತಕದೊಳು 
ಪೊತ್ತು ಪೂಜಿಸುತೆಸಗುವುದಂ ೯ 


೩೮ 


ಹದಿಬದೆಯ ಧರ್ಮ 


ಅತ್ತಿತ್ತ ನೋಡದೆ ಅವಮತಿಗೈಯದೆ 
ಮತ್ತೆಯಾಗದೆ ಮರೆತಿರದೆ 

ಅತ್ತೆಮಾವಂದಿರಾಣತಿಯನಾಲಿಪುದೇಕ 
ಚಿತ್ತದೊಳೇಕಪತ್ನಿಯರು 


ಕೂಗಿ ನುಡಿಯದೆ ಕೊಬ್ಬದೆ ಕೋಪವೆಸಗದೆ ' 


ಮೂಗುವಡದೆ ಮೋಡಿಗೊಳದೆ 
ಲೋಗರುಚಿತಮೆನಲೊಯ್ಕನೊಯ್ಯನೆಯನು 
ವಾಗಿ ನುಡಿವುದವರೊಡನೆ 


ಮುದುಪರರಿಯರೆಂದು ಮುಂದುಗೆಟ್ಟಾಡದೆ 
ಚದುರರಲ್ಲೆಂದು ಜರೆಯದೆ 

ಇದು ಹಿತವೆಂದವರಿತ್ತುಪದೇಶವ 
ನೆದೆಗೊಳಿಸುವುದೆಸಗುವುದು 


ಪಾಡುವಡಿಪೆರೆಂದು ಪರಿಹರಿಸದೆ ಚುನ್ನ 
ವಾಡದೆ ಮನೆವಾಳ್ತೆಯನು 

ಮಾಡುವುದವರ ಸಮ್ಮತದಿಂದ ಸತಿಯರೊ 
ಳೀಡುಜೋಡಿಲ್ಲೆನಿಸುವುದು 


ಮಾನಗೊಳದೆ ಮೈಲಿಗೆಯೆಂಜಲೆಂದನು 
ಮಾನಗಯ್ಯದೆ ಮನವೊಲಿದು 

ಬೇನೆಬಿದ್ದಿರೆ ಪೇಸದೆ ಬೇಸರದೆ ಸ 
ನ್ಮಾನದೊಳಂಪಚರಿಸುವುದು 


೧೧ 


೧೨ 


೧೩ 


೧೪ 


ನಾಲ್ಕನೆಯ ಸಂಧಿ 


ಹಮ್ಮುಗೊಳದೆ ಹದವಳಿಯದೆ ಮಾವನ 
ಸಮ್ಮುಖದೊಳು ರಮಂಡಿಸದೆ” 

ಹೆಮ್ಮೆವಾತಾಡದೆ ಹಕ್ಕಿಳಿಸದೆ ಚಿತ್ತ 
ಸಮ್ಮತಿಯರಿತೆಸಗುವುದು 


ಆವ ವೇಳೆಯೊಳಾವುದ ೨ನುಗೊಳ? ಲೆಳಸಿದ 
ರಾ ವೇಳೆಯೊಳವನೆಲ್ಲ 

ಸಾವಧಾನದೊಳು ಸಂಗತಿಗೊಳಿಸುವುದಿಷ ಕೈ 
ದೇವತೆಯೆಂದೆಣಿಸುವುದು 


ಒತ್ತಿನೊಳಿದ್ದೊಲವರಿತಡಿಗಳೆನೊಯ್ಕ 
ನೊತ್ತುವುದೊಂದುವೆರೆವೆದು 

ಸುತ್ತುಗೆಲಸವ ಸೊಲ್ಲಿಸದೆಸಗುವುದಿಂ 
ತತ್ತೆಯನನುವರ್ತಿಸುವುದು 


ಬೀಸುವುದೊಮ್ಮೆ ಪಿಡಿದು ಬಿಜ್ಜಣಿಗೆಯೆ 
ಪಾಸುವುದೊಮ್ಮೆ ಪಾಸಿಗೆಯ 

ಸೂಸುವುದೊಮ್ಮೆ ಪನ್ನೀರ ಸುಗಂಧವ 
ಪೂಸುವುದೊಮ್ಮೆ ಪೂಜುವುದು 


ತಾನೆ ನೀರೆರೆದು ಮಾಯಿಸುವುದು ಮತ್ತೊಮ್ಮೆ 


ತಾನೆ ತೊಡಿಗೆ ತೊಡಿಸುವುದಂ 
ಏನೆಸಗುವೆನೆಂದಿದಿರೊಳಿದ್ದೆಲ್ಲವ 
ಸಾನಂದದೊಳು ಸಮನಿಪುದು 


೧. (ಗ) ವಾದಿಸದೆ, ೨. (ಕ) ನುಣ. 


೩೯ 


೧೫ 


CO 


೧೭ 


೧೮ 


೧೯ 


೪೮ 


ಹ. ಅಜ ಹಾಲಾ 


ಹದಿಬದೆಯ ಧರ್ಮ 


ಉಡುಗೆ ತೊಡಿಗೆಯೂಟ ಮಿಾಹದೊಳೆತಿಶಯ 


ವಡುವೆನೆಂದೊಡಲು ಮರೆಯದೆ 
ಪಡಿಯೆಹೆನೆಂದು ಬಗೆಯದವರಿಗೆ ತಾನು. 
ಕಡಮೆಯೆನಿಸಿ ಕಾಣಿಸುವುದು 


ಕುತ್ತವೆಣಿಸಿ ಕೋಪಗೊಳದೆ ಕೂರ್ತಿವರೆಮ್ಮ 
ತೆತ್ತಿಗರೆಂದೆರ್ದೆಗೊಳಿಸಿ 

ಅತ್ತಿಗೆ ನಾದಿನಿಯರೊಳಂತರಂಗವ. 
ಪತ್ತುಗೆಗೊಳಿಸಿ ಬಾಳುವುದು. 


ಅಂದಂದಿಗಿನಿಯನ ಮೆಯ್ಯಾರೈಕೆಯ 
೩ನದೆಂದಿಗುತೆ ಬೇಸರದೆ 

ಒಂದೆ ನಾವೆಯೊಳೇರಿದವರಂತೆ ಸವತಿಯ 
ರೊಂದೆನಿಸಿರ್ಪುದೊಪ್ಪದೊಳು 


ಪೋರದೆ ಪುರುಡಿಸದೊರ್ವರೊರ್ವರೊಳನು 
ಸಾರಮೆನಿಸಿ ಸಮ್ಮತದೊಳು 

ಓರಗೆಗೆಳದಿಯರೊಂದುವೆರಸುವಂ 
ತೋರಗಿತ್ತಿಯರೊಂದಿಹುದು 


ತಂದೆ ತಾಯನು ಬಿಟ್ಟು ತನ್ನ ಕೈಗೆಡೆಯಾಗಿ 
ಬಂದ ಸೊಸೆಯರ ಬಾಧಿಸದೆ 

ಅ-ದಂದಿಗುಡಿಗೆ ತೊಡಿಗೆಯೂಟ ಮಾಹಗ 
ಳಿಂದ ಸಂತಸಗೊಳಿಸುವುದು 


೩. (ಖ) ಹಿಂದೆಗೆಯದೆ. 


೨. 


೨೩. 


೨೪ 


ನಾಲ್ಕನೆಯ ಸಂಧಿ ೪H) 


ಖಸವಳಿಸದೆ ಪಳಿಯದೆ ಭಂಗವಡಿಸದೆ 
ಹಸಗೆಡಿಸದೆ ಹುದುಗಿಸದೆ 

*ಬಸಿರೊಳು? ಬಂದ ಪೆಣ್ಮಕ್ಕಳ ಮರುಕಷ 
ಸೊಸೆಯರೆಡೆಯೊಳೆಸಗುವುಡು ೨೫ 


ಬಸಿರನಿಟ್ಟಿಸಿಯುಣಬಡಿಸುವುದೊಳುಮುಡಿ 
ಯೆಸಕವರಿತು ಮಾಯಿಸುವುದು 

ಒಸೆದಂ ಸಿಂಗರಿಸುವುದೊಲಿದು ನೋಡುವುದಿಂತು 
ಸೊಸೆಯರ ಸುಖಬಡಿಸುವುದು ೨೬ 


“ಒಲಿದು *ಬಸಿರಯಾವಾವುದ ಬಯಸುವೆ 
ಳಲಸದೆಯವನೆಲ್ಲವನು 

ಪಲವಗೆಯೊಳು ಪವಣಿಸಿಯೆವಳಿಚ್ಛೆಯ 
ಸಲಿಸಿ ಸಂತಸಗೊಳಿಸುವುಡು ಈ 


*ಅಲೆಗೈ ವ ಬಗೆಯನರುಹಿ ತಂದೆ ತಾಯನು 
ಪಲಬಗೆಯೊಳು ಬಳೆಲಿಸದೆ 
ನಲವಿನೊಳಿನಿಯನ ನಲ್ಮೆಯನೊರೆವುಡು 
ಕುಲದೊಳೊಗೆದ ಕುವರಿಯರು ೨೮ 


ಅಕ ೈತಂಗಿಯರಣ್ಣ ತಮ್ಮಂದಿರ “ತಮ್ಮ * 
ಮಕ್ಕಳು ಮೊಮ್ಮಕ್ಕಳೂಳು 

ಕಕ್ಕಸಗೊಂಡು ಕನಲಿ ಕಾದದೆ ಮಿಗೆ 
ಯಕ್ಕರನನುಗೊಳಿಸುವುದು ವೀ 


೪, (ಖ) ಬಸುರೊಳು, ೫. (ಖ) ಬಸುರಿ, ೬, (ಗ) ಪ್ರತಿಯಲ್ಲಿ ಈ ಪದ್ಮ ಇಲ್ಲ. 
೭. (ಖ) ತನ್ನ, 


೪೨ 


ಹದಿಬದೆಯ ಧರ್ಮ 


ತಾಯಿ ತಂದೆಯ ದೆಸೆ ಗಂಡನ ದೆಸೆಯೆಂ 
ಬೀಯೆರಡಿರವಿನೊಳೆಸವ 


ಕಾಯ ಬಾಂಧವರ ಕಣ್ಣೆರಡೆಂದು ಕಾಂಬುದ 


ಸೂಯೆಗೊಳದೆ ಸುಖಿಸುವುದು 


ಬುದ್ದಿ ಗಲಿಯೆಲರಿಯದ ಪಸುಮಕ್ಕಳ 
ಮುದ್ದಿಸಿ ಮುದವೇರುವುದು 


ಬುದ್ಧಿ ಗಲಿವ ಕಾಲದೊಳು ಪೊಯ್ದು ಬಯ್ದು ನೆ 


ಲ್ಬು ದ್ದ ಗಳನೆ ಬೋಧಿಸುವುದು 


ಓದುಗಲಿವ ಮಕ್ಕಳಿಗೂಟ ಮಾಹವ 
ನಾದರದಿಂದನುಗೊಳಿಸಿ 


ಓದಿಸುವರು ಕೊಂಡು ಬಯ್ದೊ ಡಮವರನು 


ಮೂದಲಿಸದೆ ಸಮ್ಮತಿಪುದು 


ಬಸಿರೊಳು ಬಂದ ಕುವರನಾದೊಡಮೇನು 
ಪೊಸವರೆಯದ ಪುರುಷನನು 


ಒಸೆದು ನಿಟ್ಟಿಸಿಯೊಡಲೋಜಿಯೊಳ್ಳುಗಳ ಬ 


ಬಲ 


ಣೈ ಸಲಾಗದು ಭಾವೆಯರು 


ು ಪಿರಿಯನು ತಂದೆ ಸೋದರನಣುಗನು 


ಹ್‌ 
ಕೂರಿ 
ಹ 
ರಿಸ ಪ 


ವೆರಸ 


ವರಸಾದೊಡಮೇನು 


ನ್ನ್ನ 
ದೆ 


ರಡಾದ ಬಳಿಕಾರೊಳವಮೊಂದು 
ಪೆರದಗೆದಿಹುದು 


೩೦ 


೩೧ 


೩೩ 


೩೪ 


ನಾಲ್ಕನೆಯ ಸಂಧಿ 


ಪಸಿದು ಬಳಲಿ ಪರದೇಸಿ 5ಬಾಯ್ವಿಡೆರ ಕಂ 
ಡಸಮಯವೆಂದಬ್ಬರಿಸದೆ 

ಬಿಸುವಾತಿನೊಳು ಬೇಯಿಸದಿದ್ದ ಮಾತ್ರವ 
ನೊಸೆದೀವುದೊಳ್ಹಾ ತಿನೊಳು 


ನೆರೆಮನೆ ಮುಮ್ಮನೆ ಗರತಿಯರೊಲಿದೊಮ್ಮೆ 
ಬರೆ ತನ್ನ ಮನೆಯ ಬಾಗಿಲಿಗೆ 
ಕರೆದಾದರಿಸಿ ಕೈಲಾಪ ತೆರದಿ ಸ 
ತರಿಸಿ ಭರದೆ ಕಳುಪುವುದು 


ಮೊನೆಗಾತಿ ಮಂಗುದೆ ಮುಸುಂಡಿಯಾಗಲಿ ನೆರೆ 
ವನೆ ಗರತಿಯ ನೀಕರಿಸದೆ 

ಮನೆಗೆ ಬಂದೆಡೆಯೊಳು ಮನ್ನಿಸಿ ಮನಮೊಲಿ 
ದನುವರಿತಾದರಿಸುವುದು 


ತನ್ನ ಮನೆಯ ಮದುವೆಯೊಳು ಮಂಗಲದೊಳು 
ತನ್ನ ಬಾಂಧವರೆಲ್ಲರನು 

ಅನ್ನ ಪಾನಂಗಳಿಂದಾದರಿಪುದು ಮತ್ತೆ 
ಪೊನ್ನುಡೆಯಿತ್ತು ಪೂಜುವುದು 


ಅರಿಯದೂಳಿಗವೆಣ್ಗಳು ತಪ್ಪುಗೈದಡಿ 
ಗೆರಗಿದೊಡನೆ ಮನಗರಗಿ 

ಮರೆತದನೆಲ್ಲವ ಮಕ್ಕಳೊಳೆಸಗುವ 
ಮರುಕವೆರಸಿ ಮನ್ನಿಪುದು 


೮. (ಕ, ಖ) ಬಾಯಿಡೆ, 


೪೩ 


೩೫ 


೩೬ 


೩೭ 


೩೮ 


೩೯ 


೪೪ 


ಹದಿಬದೆಯ ಧರ್ಮ 


ಮುಳಿದವರೊಳು ವೆಣಗವಂಟಿ ಮುಗ್ಗ ದೆಯಾಡಿ 
ಪಳಿವವರೊಳು ಪೋರುಗೊಳದೆ 

ಮುಳುಗಿಯೆಚ್ಚವರೊಳು ಮೂದಲೆಯೆಸಗದೆ 
ಒಳುವೆಂಡಿರೊಳ್ಳುವಡೆವುದು 


ಕಂಡ ಕಂಡವರೊಳು ಕಡುದೈನ್ಯವಡೆಯೆದು 
ದ್ದಂಡೆಯೆನಿಸಿ ತಾನಿರದೆ 

ಗಂಡನ ಘನತೆಯೆಂತಂತು ಪೆರ್ಮೆಯ ಕೈ 
ಕೆೊೊಂಡೆಸೆವುದು ಕೋವಿದೆಯರು 


ಕೇಣಗೊಂಡವರೆಂತು ಕೆಣಕಿ ನೋಡಲಿ ಮತ್ತೆ 
ಮಾಣಲಿ ಮಮತೆಯುಳ್ಳವರು 

ಊಣೆಯವಿಲ್ಲದಂತೊಳ್ನೆಡತೆಯೊಳಿರ್ದು 
ಕಾಣಿಸುವುದು ಘನತೆಯನು 


ಬಸವಿಯರೊಳು ಪಾತಕಿನಿಯರೊಳು ಮ 
ತ್ರಸತಿಯರೊಳು ಕೆಳೆಗೊಳದೆ 

ಪೊಸತಿಲ ಪೊರಗಡಿಯಿಡದೆಳ್ವೆಂಡಿರ 
ಜಸವಳಿ ಇ ಜಗವ ಪರ್ಬುವುದು 


\ 


ಮಾಲೆಗಾತಿಯ ಮಡಿವಳತಿಯ,ಕಣಿತಿಯ 
ಸೂಲಗಿತ್ತಿಯ ಸೂಳೆಯನಂ 

ಆಲೋಚನೆಗಂತರಂಗಕೆ ಬರಿಸದೆ 
ಮೇಲರಿತಿಹುದು ಮೇರೆಯೊಳು 


೪೦ 


೪೧ 


೪೨ 


೪೩ 


ನಾಲ್ಕನೆಯೆ ಸಂಧಿ 


್ನಖಸಿರಿಯ ಬಾಣಂತಿಯ ಬೇನೆವಡೆದರ 
ನಸುಮಕ್ಕಳ ಹಯನುಗಳ 

ಖಸವಳಿಸದೆ ಬಳಲಿಸದೆ ಬಯ್ಯ ದೆ ಬಗೆ 
ಯೊನೆದುಚಿತದೊಳೊವುವಿದ 


ನೀತಿ ವರ್ತನಗಳೆ ನಿಯೆಮಿಪ ಪಿರಿಯರೆ 
ಮಾತುಗಳನು ಮನಗೊಳಿಸಿ 

ಆ ತೆರದೊಳು ನಡೆದವನಿಯೊಳಢಿಕ ವಿ 
ಖ್ಶಾತಿವಡೆವುದು ಕಾಂತೆಯರು 


ತಡೆಯದೆಳಮೆಯೊಳು ತಂದೆತಾಯಿಗಳಿಗೆ 
ನಡುವರೆಯದೊಳು ನಲ್ಲನಿಗೆ 

ಕಡುಮಂದುಪಾದ ಕಾಲದೊಳು ತನ್ನಣುಗಡಿ 
ಗಡಕಮೆನಿಪುಡಬಲೆಯರು 


ಈ ರೀತಿಯೊಳಿರ್ಪುದೇಕಪತ್ನಿಯರಿಗೆ 
ನಾರಾಯಣನಾಜ್ಞೆಯೆಂದು 

ಆರೈದು ತಿಳಿದಾಚರಿಪುದೊಡನೆ ಕೈ 
ಸೇರುವುವಿಷ ಸಿದ್ಧಿ ಗಳು 


ಅರಿತಾಚರಿಸಿಯೆಖಿಲ ಅಶಾಸ್ತ್ರತತ್ವವ 
ನರಿಯದವರಿಗರಿಯಿಸುತ 

ಮೆರೆವ ಸದ್ಗುರುಗಳ ಮೆಲ್ಲಡಿದಾವರೆ 
ಗೆರಗಿ ಭಕ್ತಿಯನೆಸಗುವುದು 


ಇ] 


ಥಿ 


೪ 


ಆ 


ಇ 


ರ್ಳ 


೪೬ 


ಹದಿಬದೆಯ ಧರ್ಮ 


ಕೀಳು ದೇವತೆಗೆರಗದೆ ಕಿರಿಯರ ಮಾತ 
ಕೇಳದೆ ಕೀಳಿಗಿಳಿಯದೆ 

ಏಳು ಲೋಕವ ಪೊಡೆಯೆಡೆಯೊಳಿಟ್ಟೋವುವ 
ನಾಳುತನವನಾದರಿಪುದು ೫೦ 


ಚೆನ್ನಿಗ ಚಿಕದೇವರಾಯನ ಸಂಚಿಯ 

ಹೊನ್ನಮ್ಮನುಸುರ್ದ ಕಬ್ಬದೊಳೆ 
ಉನ್ನತಿವಡೆದೊಗೆದುದು ನಾಲ್ಕನೆಯ ಸಂಧಿ 

ಸನ್ನತ ಗುಣಸಂಬಂಧಿ 18 ೫೧ 


ಐದನೆಯ ಸಂಧಿ 


ಅಮರ್ದುಗಡೆವ ಸಮಯದೊಳಲ್ಲಿ ನೆರೆದಿ 
ರ್ದಮರರಂತಚ್ಚರಿವಡೆಯೆ 

ಕಮಲೆಗೆದೆಯನಿಂಬುಗೊಳಿಸಿದ ಪುರುಷೋ 
ತ್ರಮನಡಿಗಾನೆರಗುವನು 


ಕಡೆವುದನುಳಿದು ಕಾದಿಹ ಬಿಡುಗಣ್ಣರ 
ಗಡಣಂಗಳೆ ಕಡೆಗಣಿಸಿ 

ಒಡನೆ ನಾರಾಯಣನುರವ ಸೇರಿದ ಸಿರಿ 
ಮಡದಿಯಡಿಗೆ ವಂದಿಪೆನು 


ತಂದೆ ತಾಯಿಗಳೊಡವುಟ್ಟಿದರತ್ತೆ ಮಾ 
ವಂದಿರು ಸಕಲ ಬಾಂಧವರು 

ಕುಂದದೆ ನಲ್ವೆಂಡಿರ ಕೂರ್ತುಪಚರಿ 
ಪಂದವನನುವದಿಸುವೆನು 


ಪೆಣ್ಣ ಪೆತ್ತವರು ಪೆರ್ಚುವರು 
ಪೆಣ್ಣ ಪೆತ್ತುದರಿಂದೆ ಪೆಸರೆನಿಸಿತು ಮಿಗೆ 
ಬಣ್ಣವೇರಿತು ಪಾಲ್ಸಡಲು 


ಪೆಣ್ಣ ಪೆತ್ಕವರ ಬಳಗ ಬಳೆವುದು ಬೇಗ 


೪೮ 


ಹದಿಬದೆಯ ಧರ್ಮ 


ಪೆಣ್ಣಿಂದ ಪೆರ್ಮೆಗೊಂಡನು ಹಿಮವಂತನು 
ಪೆಣ್ಣಿಂದ ಭೃಗು ಪೆರ್ಚಿದನು 

ಪೆಣ್ಣಿಂದ ಜನಕರಾಯನು ಜಸವಡೆದನು 
ಪೆಣ್ಣ ನಿಂದಿಸಲೇಕೆ ಪೆರರು 


ಸಿರಿರಾಣಿಯ ಸೀತೆಯ ರುಕ್ಮಿಣಿಯ ಶ್ರೀ 
ಹರಿಯೊಡನೊಂದೆ ಹಂತಿಯೊಳು 

ಇರಿಸಿ ಪೂಜೆಯನೊಡರಿಸುವರು ಪಿರಿಯರು 
ಪರಿಕಿಪೊಡವರು ಪೆಣ್ಣ್ಮೈಸೆ 


ಪೆಣ್ಣಲ್ಲವೆ ತಮ್ಮನೆಲ್ಲ ಪಡೆದ ತಾಯಿ 
ಪೆಣ್ಣಲ್ಲವೆ ಪೊರೆದವಳು 

ಪೆಣ್ಣು ಪೆಣ್ಣೆಂದೇತಕೆ ಬೀಳುಗಳೆವರು 
ಕಣ್ಣು ಕಾಣದ ಗಾವಿಲರು 


ಕುವರನಾದೊಡೆ ಬಂದ ಗುಣವೇನದರಿಂದ 
ಕುವರಿಯಾದೊಡೆ ಕುಂದೇನು 

ಇವರಿರ್ವರೊಳೇಳ್ಗೆವಡೆದವರಿಂದ 
ಸವನಿಪುದಿಹಪರಸೌಖ್ಯ 


ಕುಲಪುತ್ರನೋದಿ ತಿಳಿದು ನಡೆದಲ್ಲದೆ 
ಕುಲವನುದ್ಧರಿಸಲರಿಯನು 

ಕುಲಪುತ್ರಿಯೊಳ್ಳು ವರನಿಗಿತ್ತ ಮಾತ್ರಕೆ 
ಕುಲಕೋಟಿಯನುದ್ಧರಿಪಳು 


ಐದನೆಯ ಸಂಧಿ 


ಬಸುರೊಳೊಗೆದು ಬಳೆದೇಕ ರೀತಿಯೊಳೆಲ್ಲ 
ಸಿಸುಗಳಿರ್ದೊಡಮೇನಂ ಬಳಿಕ 

ಒಸೆದಿತ್ತುದನೊಡಬಡುವಳು ಪೆಣ್‌ ಗಂಡು 
ಪಸಂಗೆಗೊಂಬನು ಬಲ್ಮೆಯೊಳು 


ಪುಟ್ಟಿದ ಮನೆಯೊಳು ಪೋರಿ ಪುರುಳುಗೊಂಬ 


ದಿಟ್ಟ ಗಂಡುಗಳಂತಿರಲಿ 
ಕೊಟ್ಟುದರಿಂದ ತಣಿವ ಕುವರಿಗೆ ಮನ 
ಮುಟ್ಟಿ ಕೊಡುವುದು ಕೋವಿದರು 


ಎನ್ನ ಪೆತ್ತವರಿವರೀ ಮನೆಯೊಡವೆಗ 
ಳೆನ್ನವೆಂದೆರವಿಲ್ಲದಿರ್ಪ 

ಕನೈಯನನ್ಮರಿಗೀವನ್ನೆವರಮುರೆ 
ಮನ್ನಿಸುವುದು ಮಮತೆಯೊಳು 


ಅರಿತು ನಿಟ್ಟಿಸೆ ಗಂಡುಮಕ್ಕಳಿಂದತಿಶಯ 
ದೆರಕದೊಳೆಸೆವ ಪೆಣ್ಣಳೆನು 

ಪೊರನೋಟದಿಂದ ನೋಡದೆ ಪೋಲೆನಿಸ 
ಮರುಕವೆರಸಿ ಮನ್ನಿಪುದು 


ಪದುಳಗೊಳಿಸಿ ಪಲಬಗೆ ಪಸದನಗಳ 
ಪ್ರದುಗಿಸಿ ಪೊಂದೊಡಿಗೆಗಳ 

ಮದುವೆಗೆ ನೆರೆದ ಪೆಣ್ಮಕ್ಕಳ ನಿಟ್ಟಿಪ 
ರೆದೆಗೊಳಿಪಂತೆಸಗುವುದು 


೧೦ 


೧೧ 


೧೨ 


೧೩ 


೧೪ 


೫೦ ಹದಿಬದೆಯ ಧರ್ಮ 


ಸುಗುಣನಾವನು ಸುಚರಿತ್ರನಾವನು ಕಣ್ಣೆ 
ಸೊಗಸುವ ಸೊಬಗನಾರೆಂದು 

ಬಗೆದು ಭಾವಿಸಿ ಪೆಣ್ಣನೀವುದು ವಂಶದೊ 
ಳೊಗೆದೊಳ್ಳು ವರನಿಗೊಲಿದು 


2 ಫು ತ ದ ವೈರವ 


ಈ ( ಯು ಸ ಲೆ ತ ಗಳಿಂದ ಕವಿಸ ಗೋಳದ ನ 
Ve ಈರ ಲಕೀವುದು ಕುವರಿಯನು 
Nr 


ಪಣದಾಸೆ ನಂಟುತನದ ಪತ್ತುಗೆ ನೇಹ 
ದೆಣಿಕೆಗಳಿಂದೆದೆಗರಗಿ 

ಗುಣ ಜವ್ವನ ಕುಲ ರೂಪುಗುಂದಿದ ನಡೆ 
ವೆಣಕೀಯಲಾಗದು ಪೆಣ್ಣ 


ಜಡನಿಗೆ ಜಾತಿಹೀನನಿಗೆ' ಚಂಚಲನಿಗೆ 
ಕಡುಮೂರ್ಪನಿಗೆ ಗಾಂಪನಿಗೆ 

ಬಡತನದೊಳು ಬಲು ಬವಣಿಗೊಂಬವನಿಗೆ 
ಕೊಡಲಾಗದು ಕುವರಿಯನು 


ಬಾಳಿ ಬದುಕಿ ತಣಿವಿಲ್ಲದ ತಮ್ಮಂತೆ 
ಬಾಳಲೆಳಸುವ ಬಾಲಕಿಯ 

ಬೀಳುಗುವರನಿಗೆ ಬೆಲೆಗೈ ದರೆಂಬುದ 
ಕೇಳಿ ಕಿವಿಯ ಮುಚ್ಚು ವುದು 


೧೫ 


೧೬ 


೧೭ 


೧೮ 


ಐದನೆಯೆ ಸಂಧಿ 


ತನ್ನ ಮನೆಯೊಳುಂಡು ತವರುಮನೆಯ ಸಂ 
ಪನ್ನವಕ್ಕೆಂಬ ಪೆಣ್ಣಳಿಗೆ 

'ಪೊನ್ನ ತೊಡಿಗೆ ಪೊಸದುಗುಲಂಗಳೆನಿತ್ತು 
ಮನ್ನಿಸುವುದು ಮನವರಿತು 


ಬಡವರಾವೆಮಗೆಲ್ಲಿ ಬರ್ಪೆದೊಡವೆಯೆಂದು 
ಕಡಂದೈನ್ಯವಾಡಿ ಕಳೆಯದೆ 


'ಉಡದೆ ತೊಡದೆ ತಾವುಳಿದು ತನುಜೆಯರಿ ' 


ಗುಡುತೊಡಂವೊಡವೆ ಕೊಡುವುದು 


ತನ್ನ ತವರುಮನೆಯವರಿತ್ತ ಪಿತ್ತಳೆ 
ಪೊನ್ನೆಂದು ಬಗೆದು ಪೂಜಿಸುವ 


ಕನ್ನೆಯರೊಳು ಕಡುಗೂರ್ಮೆಯನೊಡರಿಸಿ - 


ಪೊನ್ನು ರನ್ನದೊಳು ಪೂಜುವುದು " 


ಪುಟ್ಟಿದಂದದಿ ಬಂದು ಪೊಕ್ಕಳೆಂದಣುಗಿಯ '' 


ನೆಟ್ಟನೆ ನಿಂದಿಸದಂತೆ 
ಕಿಟ್ಟಿದ ಪಲಕೆಲವೊಡವೆಗಳನು ಕೈ 
ಬಿಟ್ಟು ಕೊಡುವುದು ಬೇಸರದೆ 


ಬೇಡಿ ಬೇಡಿದ ವಸ್ತುವ ಪೆಣ್ಮಗುವಿಗೆ 
ನೀಡುವ ನೇಮಗಾರರಿಗೆ 

ಷೋಡಶದಾನದ ಫಲ ಸುಲಭದೊಳು ಕೈ 
ಗೂಡುವುದೆಂಬರುತ್ತೆಮರು 


೫೧ 


೨೦ 


೨೧ 


ಹದಿಬದೆಯ ಧರ್ಮ 


ಅನ್ನಪಾನದೊಳಾಭರಣ ವಸನದೊಳು 
ಮನ್ನಣೆಯೊಳು ಮನವೊಲಿದು 

ಕನ್ನೆ ರನ್ನೆಯರು ಪರಕೆಗೈಯಲಾ ಮನೆ. 
ಯುನ್ನತಿವಡೆದೊಪ್ಪುವುದು 


ಅದರಿಂದ ಪೆಣ್ಮಕ್ಕಳನಾದರಿಪುದು 
ಮುದವೇರಿಪುದು ಮುದ್ದಿ ಪುದಂ 

ಮದುವೆ ಮಂಗಲದೊಳು ಮನವೊಲಿದವರಿಗೆಂ 
ದೊದವಿಪುದುಚಿತ ವಸ್ತುವನು 


ಸಣ್ಣ ಬಣ್ಣದ ಸೀರೆಯ ಪೂಸರವ ಇಂ 
ಬಣ್ಣ ಪಲವು ಭಕ್ಷ ಗಳ 

ಕಣ್ಣುವಿಡಿದುದನು ಕಳುಹಿಸುವುದು ತನ್ನ 
ಪೆಣ್ಣಿದ್ದ ಮನೆಗೆ ಬೇಸರದೆ 


ಅಂದಂದಿಗೆ ನೆನೆನೆನೆದು: ನೇಹದೊಳೆನ್ನ 
ಕಂದನೆಂತಿರ್ದಪಳೆಂದು 

ಬಂದ ಬಂದವರ ಬಣ್ಣಿಸಿ ಕೇಳುವುದು ಮನ 
ದಂದು ಮಾನಿಸರನಟ್ಟುವುದು 


ಬರಿಸುವುದೊಂದೂರೊಳಿರ್ಪಳನುಪಚಾರ 
ವೆರಸಿ ಪಾರಣೆ ಪರ್ವಗಳಿಗೆ 

ನೆರೆಯೂರೊಳು ಬಾಳುವ ನಿಜ ತನುಜೆಯ 
ಕರೆಯಿಸುವುದು ಕಾಲವರಿತು 


೨೭ 


ಐದನೆಯ ಸಂಧಿ 


ತಂದೆಯ ಮನೆಯಿಂದ ತಂದೆನೀ ವಸ್ತುವ 
ನೆಂದೇಳ್ಸೆಯ ಕೊಳುವಂತೆ 

ಬಂದ ಬಂದಾಗ ಬರಿದೆ ಕಳಂಪದೆ ಪೆಣ್ಣಿ 
ಗೊಂದರೆಯೊಡವೆಗೊಡುವುದು 


ಮಂದಿವಾಳದೊಳಾಣ್ಮನ ಮೇಗಣ ದೂರ 
ತಂದ ತನ್ನಣುಗಿಯನೊಡನೆ 

ಹಿಂದುಮುಂದೆಣಿಸದೆ ಹೀಯಾಳಿಸಿ ಮಿಗೆ 
ನಿಂದಿಸಿ ನೀಕರಿಸುವುದು 


ಅವಿನೇಕದೊಳು ತನ್ನಾಣ್ಮನ ನಂಡಿಗೇಳ 
ದವಮತಿಗಳನಾಚರಿಪ 

ಕುವರಿಗೆ ಸಲಿಗೆಯ ಕೊಟ್ಟು ಕೊಬ್ಬಿಪ ತವ 
ರವರೈಸೆ ಪೆಣ್ಗಾಗದವರು 


ಮುಂಳಿವ ಮೋಡಿಯೊಳಿರ್ಪ ಮೊನೆವಾತಾಡುವ 
ಪಳಿವ ಪಲವು ಪಾಡುಗಳಿಗೆ 

ಅಳಲುವ ಮನವನಡಗಿಸಿಯಣುಗಿಗಾಗಿ 
ಅಳಿಯನಿಗಳುಕಿ ನಡೆವುದು 


ಪೆತ್ತ ಪೆಣ್ಮಗಳ ಪೆರ್ಚಿಸಿ ಮೈಮರೆದು 
ನ್ಮತ್ತೆಯಪ್ಪಂತೆ ಮನ್ನಿಸದೆ 

ಸುತ್ತು ಕೆಲಸವ ಕಲಿಸಿ ಗೈ ಸುವುದೊಡ 
ನೊತ್ತಿ ನುಡಿವುದುಚಿತವನು 


೫೩ 


೩೦ 


೩೧ 


೩೨ 


೩೩ 


೩೪ 


೫೪ 


ಹದಿಬದೆಯ ಧರ್ಮ 


ಕಂದ ಕೇಳಿನಿಯನು ಕನಲಿ ೧ಕಾಡಿಗಿ ದೊಡದ 
ರಿಂದ ನೀನಳವಳಿಯದಿರು 

ಒಂದಡಿಯಿಂದೊದೆದೊಡಮದನುಳಿದು ಮ 
ತ್ತೊಂದಡಿವಿಡಿದೊಡಬಡಿಸು 


ಇನಿಯನೊಲಿದು ನಿನ್ನಿಚ್ಛೆ ಯರಿತು ಮಿಗೆ 
ಸನುಮಾನಗೈದು ಸಂತವಿಸೆ 

ಎನಗೆಣಳೆಗಾದನೆಂದೆಣಿಸಿ ಮೈಮರೆಯದೆ 
ಅನಂನಯದಿಂದನುಸರಿಸು 


ಕುಲಕೆ ಪೊರಗಂ ಕೊಟ್ಟ ಪೆಣ್ಣೆಂಬುದನರಿ 
ತೆಲಗೆ ನೀನೆಮ್ಮ ಬಯಸದೆ 

ಅಲೆಗೈ ವ ನಲ್ಲನೊಳಡಕಮಾಗಿರ್ದೆಮ್ಮ 
ಕುಲದೇಳ್ಲೆಯ ಕೊನರಿಡಿಸು 


ಮುಳಿಸು ಬೇಸರು ಮೋಡಿಯಲಸಿಕೆ ಮೊನೆ ಮನ 
ದಳಲಂಜಿಕೆ ೨ದುಗುಡ೨ ದೊಳು 
ತಿಳಿತಿಳಿದಿನಿಯನಿಂಗಿತ ಭೇದಂಗಳ 
ನಳುಕಿಯಳುಕಿ ಅನುಸರಿಸು 


ಕನಸಿನೊಳಾದೊಡಮಿದಿರುವಾತಾಡದೆ 
ಕನಲದೆ ಕಲಹವೆಸಗದೆ 

ಮನೆಯೊಳಗಿರುವೆಮ್ಮ ಮಂದಿಗೆ ಬರಿಸದೆ 
ಮನದನ್ನನ ಮನವೊಲಿಸು 


೧, (ಗ) ಕಾದ, ೨. (ಕ, ಗ್ರ ಮರುಕ. 


೩೫ 


೩೬೭ 


೩೮ 


೩೯ 


ಫೌಜಾ ಹಾಹಾಹಾಹಾ 


ಐದನೆಯ ಸಂಧಿ 


ಅತ್ತೆಮಾವಂದಿರಿಗಳುಕಿಯಕ್ಕರುಗೂಡಿ 
ಚಿತ್ತವರಿತು ಸೇವೆಯೆಸಗು 

ಅತ್ತಿಗೆ ನಾಡಿನಿಯರನನುವರ್ತಿಸು 
ಪೆತ್ತವರನು ಪರ್ಮೆಗೊಳಿಸು 


ಸವತಿಯರೊಳು ಸಂಗಾಶಿವೆಂಗಳೆವೊಲು 
ನೆವಮಿಲ್ಲದ ನೇಹೆಸಿವೆರಸು೩ 

ಅವರಿವರಂತಿಂತು ನುಡಿದ ಚಾಡಿಗಳಿಗೆ 
ಕಿವಿಗಳನಿತ್ತು ಕೇಳೆದಿರು 


ಮಗಳೆ ನಿನ್ನಿನಿಯನ ಮನೆಯೆವರೆಮ್ಮೊಳೆ 
ಪಗೆ ಸಾಧಿಸಿ ಬಯ್ದೊಡದಕೆ 

ಬಗೆಯೊಳು ತಾಳಂಮೆಯನಂ ಬಲಿದವರೊಳು 
ಮೊಗವಂಟದೆ ಮೋನವೆಸಗು 


ಪೇಠೈಸಿರಿಯಿಂದ ಪಿಗ್ಗಿ ಬೆರೆತು ನಿನ್ನ 
ಮೇರೆ ತಾರೆಯ ಮಾರದಿರು 

ಸೇರಿಯೂಳಿಗವೆಸಗುವೆ ಸೇವಕರನು 
ಸೈರಣೆಗೊಂಡು ಸಂತವಿಸು 


ಎಂತು ನಡೆದೊಡಿನಿಯನಿ ೪ಗಿಂಪುಳ೪ ದೋರುವು 


ದೆಂತು ನಡೆದೊಡೇಳ್ಲೆ ಯಹುದು 
ಎಂತು ನಡೆದೊಡೆಲ್ಲರುಮಿದು ಲೇಸೆಂಬ 
ರಂತಿರು ಸಂತೋಷದೊಳು 


೩. (ಗ) ವೆಸಗು, ೪, (ಗ) ಗಿಂಬು, 


೫೫ 


೪೦ 


೪೧ 


೪೨ 


೪೩, 


೪೪ 


೫. (ಐ) ಳಾ. 


ಹದಿಬದೆಯ ಧರ್ಮ 


ಇಂತು ಪೆಣ್ಮಕ್ಕಳಿಗೆದೆಯೊಳು ನೆಲೆಗೊಳು 
ವಂತೆ ಬುದ್ಧಿ ಯನು ಪೇಳುವುದು 

ಪಿಂತಣ ನಲ್ವೆಂಡಿರ ಪೆರ್ಮೆಗಳನೋ 
ರಂತೆ ಬಣ್ಣಿಸಿ ಪೊಗಳುವುದು 


ಅಣ್ಣತಮ್ಮಂದಿರನಿಬರೊಡವುಟ್ಟಿ ದ 
ಪೆಣ್ಣನು ಪೆರ್ಮೆಗೊಳಿಸಿ 

ಬಣ್ಣಬಂಗಾರವ ಬಗೆ ಬಗೆಯಿಂದಿತ್ತು 
ತಣ್ಣನೆ ತಣಿಸಿ ಬಾಳುವುದು 


ಸೋದರ ಮಾವಂದಿರು ಸೊಸೆಯಂರಿಗೆ ಬೇ 
ಕಾದ ವಸ್ತುವ ಕೈಯೊಡನೆ 

ಆದರದಿಂದಳವಡಿಪುದಲಸದೆ ಸಂ 
ಪಾದಿಪುದಿಹಪರಗಳನು 


ತಂದೆಯೊಡನೆ ತಾಯೊಡನೆ ತನ್ನೊಡನೆಯು 
ಮೊಂದು ಬಸುರೊಔಿಳೊಗೆ೫ದವರು 

ಕುಂದದೆ ಬಾಳುವ ಕುವರಿಗೆ ಕುರುಪುಗೊಂ 
ಡೊಂದರೆಯೊಡವೆಗೊಡುವುದು 


ಕುವರಿಯನಿಂತು ಕೂರ್ಮೆಯೊಳು ಸಲಹಿ ಮ 
ತ್ತವಳನಿತ್ತೊಳ್ಳುವರನಿಗೆ 

ಸವೆಯದ ಧರ್ಮವ ಸಂಪಾದಿಸಿ ಮಾ 
ಧವನ ಮನವ ಬರಿಸುವುದು 


೪೫ 


೪೬ 


೪೭ 


೪೮ 


೪೯£ 


`ದನೆಯೆ ಸಂಧಿ 


ಚಿನ್ನಿಗ ಚಿಕದೇವರಾಯನ ಸಂಚಿಯೆ 
ಹೊನ್ನಮ್ಮನುಸಂರ್ದ ಕಬ್ಬದೊಳು 

ಉನ್ನತಿವಡೆದೊಪ್ಪಿದುದೈದನೆಯ ಸಂಧಿ 
ಸನ್ನುತ ಗುಣಸಂಬಂಧಿ 


೫೦ 


ಆರನೆಯ ಸಂಧಿ 


ಆವನಿಗಿಳೆಯಂಮಾಗಸಮಂಮಳತೆಗೊಳು 
ವಾ ವೇಳೆಯೊಳಡಿಗಳಿಗೆ 

ಪಾವುಗೆಯಂತಳವಟ್ಟು ತೋರಿದುವಾ 
ದೇವನಿಗೂನು ವಂದಿಪೆನು 


ಕಡಲೆಡೆಯೊಳು ಮಲಗಿದನಾವಳಿಗಾಗಿ 
ಕಡಲ ಕಡೆದು ಬಳಲಿದನು 

ಕಡಲೊಳು ದಾರಿಗೈ ದನು ಶೌರಿಯಾ ಸಿರಿ 
ಮಡದಿಯಡಿಗೆ ವಂದಿಪೆನು 


ಎಳೆ ಜವ್ವನದೊಳೆಡೆ ಜವ್ವನದೊಳು ಮ 
ತ್ತಿಳಿವ ಜವ್ವನದೊಳಿನಿಯಳ 

ಒಳಗರಿತುಪಚರಿಸುವ ನಲ್ಲನಿಗವ 
ಳೊಳಗಪ್ಪ ಬಗೆಯ ಬಣ್ಣಿಪೆನು 


ಎರವೆಳ್ಳೆನಿತಿಲಲೊರ್ವರೊರ್ವರೊಳೊಡ 
ವೆರೆದಿರ್ಪ ಸತಿಪತಿಗಳಿಗೆ 

ದೊರೆಕೊಂಬುದು ಸಂಸಾರ ಸುಖದ ಸುಗ್ಗಿ 
ಪರದೊಳಾನಂದ ಪರ್ಬುವುದು 


ಆರನೆಯ ಸೆಂಧಿ 


ಸತಿ ಪತಿಯರ ಸೌಹೃದದಿಂದ ಸಂಸಾರ 
ವತಿಶಯವಡೆದು ತೋರುವುದು 

ಇತರೇತರ ವೈರದಿಂದಿರ್ವರಿಗೆ ದು 
ರ್ಗತಿಯಂತೆ ಕಂಗೊಳಿಸುವುದಂ 


ಒಳೆತಶೋಟಿಸೂಡರಿಪ ಗಂಡ ಪೆಂಡಿರ ಮನೆ 
ನೆಳಲ ಸೇರರು ನೀತಿವಿದರು 

ಬಳಿಕ ಮಾತೇನಿನ್ನು ಬಸುರೊಳು ಬಂದ ಮ 
ಕೃಳುಮಲ್ಲಗಳೆದು ನಡೆವರು 


ತೋಟಿಗೊಳುವ ದುಷ್ಟದಂಪತಿಗಳು ಬೂ 


ತಾಟಗಳಿಂದನುಗೆಟ್ಟು 
ಊಟ ನಿದ್ದೆಗಳೊಂದರೊಳು ಸುಖಮಿಲ್ಲದೆ 
ಕೋಟಲೆಗೊಂಡು ಕುಗ್ಗು ವರು 


ದಂಪತಿಗಳ ಪಗೆತನದಿಂದಿರ್ವರ 
ಪೆಂಪಿನ ಬೇರು ಪರಿವುದು 
ಸೊಂಪುಗೆಡುವುದು ಸೊಬಗು ಸಂಸಾರದ 
ಜಂಪು ಸಡಿಲಿ ಜಾರುವುದು 


ಕಡುಮೂರ್ಪತನದೊಳು ಕಡೆಗಣಿಸುವ 
ಬಿಡುನಂಡಿಗಳ ಬಿತ್ತರಿಸುವ 

ಬಿಡದೆ ಕಾದುವ ಗಂಡಪೆಂಡಿರನೇತಕೆ 
ಪಡೆದನಕಟ ಪದ್ಮಭವನು 


೬೦ 


ಹದಿಬದೆಯ ಧರ್ಮ 


ಒರ್ವರೊರ್ವರನೊಡಬಡದೊಡಬಡಿಸದ 
ಗರ್ವಿತ ದಂಪತಿಗಳನು 

ಇರ್ವರನಿಳೆ ನುಂಗದೆ ಪೊರುವುದರಿಂದ 
ಸರ್ವಂಸಹೆಯೆನಿಸುವುದು 


ತಿಳಿದದರಿಂದಿನಿಯರು ದಿಟ್ಟಿವೆಂಡಿರ 
ಬಳಿಸಂದೊಡಬಡಿಸುವುದು 

ತಿಳಿಪುವುದೆದೆಗೊಳಿಸುವುದಿಂಪುದೋರುವು 
ದೊಳಗಂ ಗೈದೊಂದುವೆರೆವುದು 


ಒಲುಮೆಯನೊಳೆಕೊಂಡು ನಾಣ್ಣಿಯೊಲಿಯದಂತೆ 
ಚಲಪೋರುವೆಳಜವ್ವನದ 

ಕುಲಸತಿಯೊಳು ಕೋಪಿಸದೆ ಕೋಟಲೆಗೊಳೆ 
ದಲಸದೆಯನಂಸರಿಸುವುದು 


ಏನೆಂದರಿಯದೆಳೆವೆಯೊಳಿನಿಯಳೆಭಿ 
ಮಾನಗೊಂಡಿರೆ ಮಚ್ಚರಿಸದೆ 

ಮೋನದೊಳಿರದೆ ಮೋಡಿಯ ಕಾಣಿಸದೆ ಸ 
ನ್ಮಾನದಿ ಮನಗರಗಿಪುದು 


ನಲ್ಲನಿಗೊಲಿದು ನಾಣ್ಕುವ ಮುದ್ದುವೆಣ್ಣಿನ 
ಮೆಲ್ಲೆರ್ದೆ ಕಲ್ಲೆರ್ದೆಯೆನಿಸೆ 

ಬಲ್ಲವನವಳ ಬಲುಮೆ ಗೈದು ಬಳಲದೆ 
ಚಲ್ಲವಾಡುವುದು ಜಾಣ್ಮೆಯೊಳು 


೧೦ 


೧೧ 


೧೨ 


೧೩ 


೧೪ 


ಆರನೆಯ ಸಂಧಿ 


ನಿಟ್ಟಿಸೆ ತಲೆವಾಗುವ ನೇಹದೊಳು ಮನ 
ಮುಟ್ಟಿ ಮರಳಿ ನಿಟ್ಟಿಸುವ 

ದಿಟ್ಟಿದಿಟ್ಟಿಗಳೊಡವೆರೆಯೆ ನಾಣ್ಣು ವರೊಳೆ 
ಗುಟ್ಟರಿತುಪಚರಿಸುವುದು 


ಮಾರಲೆಳೆಸಿ ಮೇಲುವರಿವ ಮನದ ಮಿತಿ 
ಮಾರಲಂಜಿಕೆಗೊಂಬ ಮೆಯ್ಕ 

ಏರಂವ ಪುರ್ಜಿನೆರಗುವೊಳ್ಳೊಗದೆಳೆ 
ನೀರೆಯ ನೆಲೆಯೆ ತಿಳಿವುದು 


ಪೆರತೊಂದು ಪೆಂಪೇರುವೆರ್ದೆಯ ಮಿರುಪ ಮೆಯ್ಕ 


ನಿರಿಗೊಂಬ ನಿಡುವುರ್ಬುಗಳ 
ಕುರಿತು ನೋಡುವ ನೋಟದ ಕೊಮೆರಿಯೆ ಬಗೆ 
ಯರಿತೆರಕದೊಳೆರಗಿಪುದು 


ಕೊಂಕುಗಲಿವ ನೋಟ ಕುಣಿಯಲೆಳಸುವ ಪು 
ರ್ಬಂಕೆಗೆ ನಿಲದಭಿಲಾಷೆ 

ಬಿಂಕವಡೆವ ನಡೆವೆತ್ತೆಳೆವೆಂಡಿರ 
ಸೋಂಕುವುದವರೊಲವರಿತು 


ಪೊದೆಯಲೆಳೆಸುವೆರ್ದೆ ಪುಸಿಯೆನಿಸುವ ನಡು 
ಮದವೇರುವ ಮನದಿರವು 

ಪದುಳೆಗೊಳುವ ನಡೆ ಬಗೆಗೊಂಬ ಬಾಲೆಯ 
ಬೆದರಿಸದೊಡಗಿಬಡಿಸು೧ಿವುದೂ 


೧. (ಖ) ವೆರಸು, 


೬೧ 


೧೫ 


೧೬ 


ದ್ರ 


೬೨ 


ಹದಿಬದೆಯ ಧರ್ಮೆ 


ಸಣ್ಣನೆನಿಪ ನಡು ಸನ್ನಾಹವಡಂವೆರ್ದೆ 
ಬಣ್ಣವೇರುವ ಬಡಬಾಸೆ 

ಬಣ್ಣಿಗೆಗೊಳುವ ಬಗೆಯ ಪೊಸವರೆಯದ 
ಪೆಣ್ಣಿನೊಲುಮೆಯ ಪೆರ್ಜೆಪುದು 


ಗಾಡಿಗಲಿವ ನಡೆ ಗನ್ನವೇರುವ ನುಡಿ 
ಮೋಡಿದೋರುವ ವಂಬದ್ದು ನೋಟ 

ಮೂಡುವ ಲಜ್ಜೆಯೆಸೆವ ಮುದ್ದು ವೆಣ್ಗಳ 
ನೀಡುಗೊಳುವುದಿರವರಿತು 


ಇಂಗಿತಗಳನಿದಿರಿಡಲೆಳೆಸುವ ನೋಟ 
ವಂಗಹಾರದೊಳೆಸೆವಂಗ 

ವ್ಯಂಗ್ಯವ ಕಲಿವ ಒಳ್ನುಡಿ ಬಗೆಗೊಳೆ ಕೋಮ 
ಲಾಂಗಿಯ ಕೂರ್ತೆರಗಿಪುದು 


ಗಲಗೆಸಗದೆ ಗಾಬರಿಗೊಳಿಸದೆ ಮಿಗೆ 
ಕಲಹವ ಗಂಟುವಡಿಸದೆ 

ಬಲುಮೆಗೈಯದೆ ಬಾಲೆಯ ಬಣ್ಣವಾತಿನಿಂ 
ದೊಲಿಸಿಯೊತ್ತಿಗೆ ಬರಿಸುವುದು 


ನಸುನಾಣ್ಣು ವೆಳೆವೆಂಡಿರ ನಲವೇರಿಸಿ 
ಬಸಗೈಯದೆ ಬಲ್ಮೆದೋರೆ 

ಪೊಸಪೂವ ಸರಗೈದು ಮುಡಿಯದೆ ನಲುಗಿಸಿ 
ರಸದೆಗೆವೆಸಕವೆನಿಪುದು 


Lb, 


ಆರನೆಯ ಸಂಧಿ 


ಬೆದರುವ ಮುದ್ದುವೆಣ್ಣಿಗೆ ಭೀತಿಗಳೆವಂತೆ 
ಪದುಳಗೈಯದೆ ಬಲ್ಮೆದೋರೆ 


ಸೊದೆಯಂಂಡು ಸೊಕ್ಕುವ ಜೊನ್ನವಕ್ಕಿಗೆ ಬಿಸು 


ಗದಿರನೂಡುವ ಗೈಮೆಯಂತೆ 


ಅರಿಯದ ಪೆಣ್ಣನಾದರಿಸಿ ಅಂಜಿಕೆಗಳ 
ಪರಿವುಗೈ ಯದೆ ಬಲ್ಮೈದೋರೆ 


ತರಿಸಂದು ಮಳೆಗೆ ಬಾಯ್ದೆ ರೆವ ಚಾದಗೆಯೊಳು 


ಬರಸಿಡಿಲೆರಗಿತೆಂಬಂತೆ 


ಮುಗುದೆ ನಾಚಿಕೆಗೊಳೆ ಮುದ್ದಿಸಿ ತಿಳುಪದೆ 
ಪಗೆ ಸಾಧಿಸಿ ಬಲ್ಮೆದೋರೆ 

ಉಗುರೊಳು ಬಾಜಿಪ ಬೀಣೆಗೊನಕೆಗೊ:ಬ 
ಬಗೆಯೆನಿಪುದು ಭಾವಿಪೊಡೆ 


ಎರಗಿ ಎರಗದೆಳೆವೆಣ್ಣನೆರಗಿಸದೆ 
ಬರಿದೆ ಮುನಿದು ಬಲ್ಮೆದೋರೆ 

ಎರೆವ ತಣ್ಣೀರನೆಳಸುವೆಳೆವಳ್ಳಿಗೆ 
೨ತ್ತರಿಳ? ಗೆಂಡವ ತಳಿವಂತೆ 


ತರತಮ ಭಾವವರಿತು ತರುಣಿಯೊಳೊಡ 
ವೆರಸಿ ಬಿನದವೆಸಗುವುದು 

ತರವರಿಯದೆ ತಲೆಯೊಳಂ ಪೊತ್ತು ಲಾಲಿಸೆ 
ಪರಿಭವ ಗೈದು ಪಳಿವಳು 


(ಗ) ತರಿ, 


೬೩ 


೨೫ 


ಖಿ 


ಶಕ್ತಿ 


೨೮ 


೨೯ 


೬೪ 


ಹಾ ರಂ ಐಂ! 


೩, (ಗ) ದಾರಿ, 


ಹದಿಬದೆಯ ಧರ್ಮ 


ತಿಳಿಯದಿನಿಯಳನುವನು ತೀವರವ 
ಟ್ವಳವಳಿ*ದಾಲಿಸಪರಿಯದೆ 

ಒಳಗರಿತೊಯ್ಯನೊಯ್ಯ್ಕನೆ ಸೇರುವಿನಿಯನ 
ಬಳಿಸಲುವರು ಬಾಲೆಯರು 


ಎರವಿನಿತಿಲ್ಲದಂತೆಳೆವರೆಯದ ಪೆಣ್ಣ 
ಸರಿಗೊಂಡು ಸರಸವಾಡುವುದು 

ಸರಿಯಲ್ಲೆಂದುಳಿದಿರೆ ಮರವಡುವಳು 
ಮರದ ಬೊಂಬೆಯ ಮಾಟದೊಳೆಂ 


ಒತ್ತಿಗೆ ಬರಿಸುವುದೊಮ್ಮೊಮ್ಮೆ ಬಿನದವಾ 
ಡುತ್ತ ಭೀತಿಯ ಬಿಡಿಸುವುದಂ 

ಮತ್ತೆ ಮೆಯ್ವಳಿಯೊಳು ಮನ್ನಿಸುವುದಂ ಚಿತ್ತ 
ವೃತ್ತಿಯ ಸೆರೆಯ ಪಿಡಿವುದು 


ಬಿನದವಾತನು ಬೆಸಗೊಳೆ ಪೆರಸಾರೆದೆ 
ಮುನಿಯದೆ ಮೋಡಿಯೊಳಿರದೆ 

ಇನಿಸಂ ನಾಚಿಕೆಗೊಂಡೆರಗಿದ ನುಣ್ಮೊಗ 
ದಿನಿಯಳನೆದೆಗರಗಿಪುದು 


ಮುಂಜೆರಗನು ಪಿಡಿದೊಡನೆ ಬಾಗಿದ ಮಂಖ 
ಕಂಜದ ಪದುಗುವೊಡಲಿನ 

ಅಂಜಂವ ಮನದೆಳವರೆಯದ ನೀರೆಯ 
ನಂಜಿಸದನುಸರಿಸುವುದ0ಿ 


೩೦ 


೩೧ 


೩೨ 


೩೩ 


೩೪ 


ಆರನೆಯ ಸಂಧಿ 


ಸರಸವೆಸಗಿ ಕೈ ಸಾರ್ಜಿದೊಡನೆ ಮಿಗೆ 
ಮೊರೆದೇಳುವ ಮೈನವಿರ 

ಮುರಿಗೊಳುವಂಗದೆ ಮೊಳೆವ ಬೆಮರ ವರ್‌ 
ತರುಣಿಯನೆದೆಗರಗಿಪುದು 


ಒದವಿ ಕೈಸೋಂಕಿದೊಡನೆ ಹದುಗುವ ಮೆಯ್ಕ 
ಕದುಬುವ ಸಕಲ ಕರಣದ 

ಬೆದರುವ ಕಣ್ಣ ಬೆಚ್ಚುವ ಮನದೆಳೆಯಳ 
ಎದೆಗರಗಿಪುದಿಚ್ಚೆ ಯರಿತು 


ಪಿಡಿಯೆ ಮುಂಗೈಯ ಜಡಿದು ಮುರಿದಲಸಂವ 
ಕುಡುವುರ್ಬುಗಳ ಗುಡಿಗೊಳಿಪ' 

ಬಿಡು ಬಿಡೆಂದೊಮ್ಮೊಮ್ಮೆ ಬೆಚ್ಚಿ ಬಿನ್ನವಿಪೆಳೆ 
ವಡದಿಯನೊಡಬಡಿಸುವುದು 


ಜಡೆಯ ತುಡುಕಿ ಪಿಡಿದೊಡನೆ ಘರಿಕ್ಕನೆ 
ಮಡಮುರಿದೆಸೆವೊಳ್ಳೊಗದ 

ಅಡವಾಯುವ ಕೂರ್‌ನೋಟದ ಕೊಮರಿಯ 
ನೊಡಬಡಿಸುವುದೊಲಿಸುವುದು 


ಸೋಂಕಲೆಳಸೆ ಸುಕ್ಕುವ ಪೊಂಜೆಳೆ ಮೆಯ್ಮ್ಕ 
ಕೊಂಕಿದ ಕುಡುವುರ್ಬುಗಳ 

ಭೋಂಕನೇಳೆುವ ನವಿರುಗಳೆಳವರೆಯದ 
ಬಿಂಕಗಾತಿಯ ಬೆರಸುವುದು 


(ಕೆ, ಗ) ಕುಲ, 


೬೫ 


೩೫ 


೩೬ 


೩೭ 


೩೮ 


೩೯ 


ಕ 


ಹದಿಬದೆಯ ಧರ್ಮ 


ಕನಲಿ ಕಲ್ಲೆರ್ದೆಯವಳೆಂದಲ್ಲಗಳೆಯದೆ 
ಮನಮುರಿಯದೆ ಮಚ್ಚರಿಸದೆ 

ಅನುನಯ ವಚನದಿಂದನುಗೊಳಿಸುವನಿಗೆ 
ಮನವೀವರೆಳೆವಡದಿಯರು 


ನೆರೆ ಜವ್ವನದ ನೀರೆಯೊಳೆರವೆಣಿಸದೆ 
ಮರೆಮಾಜಿ ಮನಮುರಿಯಿಂಸದೆ 

ಎರಕವೆರಸಿ ಮನೆವಾಳ್ತೆಯ ಭಾರವ 
ಪೊರಿಸಿ ಪುದುಗುವಡಿಸುವುದು 


ಆಯಿತಾಯಿತು ಎಂದಲ್ಲಗಳೆಯದೆ ತ 
ನ್ನಾಯವನವಳಿಗರುಹದೆ 

ಆಯ ಬೀಯವನವಳೊಡನಾಳೋಚಿಸಿ 
ಕೈಯಂಡಕದೊಳಿರಿಸುವುದು 


ಎನ್ನವಳೆಂದೆರಕದೊಳೀವುದು ಪೊನ್ನ 
ರನ್ನವ ಪೊಸದುಗುಲಗಳ 

ತನ್ನ ಶಕ್ತಿಯ ವಂಚಿಸದೆ ಮನದನ್ನಳ 
ನುನ್ನತಿವಡಿಸುವುದೊಲಿದು 


ತನ್ನ ಪೆರ್ಚುಗೆಯೊಳು ಪೆರ್ಚುಗೆಗೊಂಡುರೆ 


ತನ್ನ ಕುಂದಿನೊಳು ಕುಂದುವಳ 


ತನ್ನ ಮೆಯ್ಕೊಳಗರೆ ಮೆಯ್ಕೆನಿಸುವ ಮನ 


ದನ್ನಳ ಮನ್ನಿಪುದೊಲಿದು 


೪೦ 


೪೧ 


೪೨ 


೪೩ 


'ಆರೆನೆಯ ಸಂಧಿ 


ಇಉಡದಿರೆ ಮಡಿಯೆ::ಡದುಣದಿರೆ ಸವಿಯಾಣ 
ದೊಡವೆಯ ತೊಡದಿರೆ ತೊಡದೆ 

ಎಡೆವಿಡದಿನಿಯನಡಿಯ ನೆಳಲನು ಪಡಿ 
ವಿಡಿವ ಮಡದಿಯ ಮನ್ನಿಪುದು 


ನಿನ್ನದೆನ್ನದು ನೀನಾನು ನಿನ್ನವರಿವೆ 
ರೆನ್ನವರಿವರುಗಳೆಂದು 

ತನ್ನಿನಿಯಳ ತನ್ನೊಡವೆ ಮೈ ಬಳಗವ 
ಭಿನ್ನಗೈಯದೆ ಬೆರಸುವುದು 


ಮನದೊಳು ಮನ ನೆನಹಿನೊಳು ನೆನಹು ಮತ್ತೆ 
ತನು ತನುವಿನೊಳೊಡವೆರಸಿ 

ಅನಂಗೊಳೆ ಪಾಲುನೀರುಗಳಂತಿನಿಯನು 
ಮಿನಿಯಳುಮೇಕವೆನಿಪುದು 


ಎಳೆ ಜವ್ವನ ಮೊದಲಿಂದುವರೆಗಮೆನ್ನೆ 
ಬಳಿಸಂದು ಬಾಳಿದಳೆಂದು 

ಇಳಿವ ಜವ್ವನದೊಳೆಗೆರವುದೋರದೆಯೆಂದಿ 
ನೊಳು ನೇಹವನೊಡರಿಪುದು 


ಎಣಿಕೆ ಗೈವೊಡೆ ರೂಪು ಜವ್ವನಮಿದ್ದೇನು 
ಗುಣಮಿಲ್ಲದ ಕುಲಸತಿಗೆ 

ಗಂಣಕರುಗೊಂಡಿರೆ ಕೂರ್ತೆಂದೆಂದಿಗು 
ಮೆಣೆ ಬಿಚ್ಚದೇಕವೆನಿಪುದು 


gE 


೪೫ 


೪೬ 


೪೭ 


೪೮ 


೪೯ 


೬೮ 


ಹದಿಬದೆಯ ಧರ್ಮ 


ಎರವಿಲ್ಲದೇಕವೆನಿಸಿ ಧರ್ಮದೊಳು ಸಂ 
ಸರಿಸುವ ಸತಿಪತಿಗಳಿಗೆ 
ಪುರುಷೋತ್ಕಮನಡಿಗಳ ಪೂಜೆಯಿಂದಿಹ 
ಪರಸುಖ ಪದುಳಗೊಳುವುದು ೫೦ 


ಚೆನ್ನಿಗ ಚಿಕದೇವರಾಯನ ಸಂಚಿಯ 
ಹೊನ್ನಮ್ಮನಂಸುರ್ದ ಕಬ್ಬದೊಳು 
ಉನ್ನತಿವಡೆದೊಪ್ಪಿ ದುದಾರನೆಯ ಸಂಧಿ 
ಸನ್ನುತ ಗುಣಸಂಬಂಧಿ ೫೧ 


ಏಳನೆಯ ಸಂಧಿ 


ವಂದಾರು ಜನಕೆ ವಾಂಛಿತ ಫಲಗಳನೀವ 
ಮಂದಾರ ತರುಗೆ ಮಾಧವಗೆ 

ಕುಂದುಗಳಿಲ್ಲದೆ ಗುಣಕರುಗೊಂಡ ಮು 
ಕುಂದನಿಗಾನು ವಂದಿಪೆನು 


ಪುರುಷೋತ್ತಮನೆದೆಯೊಳು ಪುದುಗಿರ್ದವ 
ನಿರವರಿತೆಲ್ಲ ಲೋಗರೊಳು 

ಕರುಣಾಮೃತವ ಕರೆಗಣ್ಮಿಸಿ ಪರಿಸುವ 
ಸಿರಿರಾಣಿಯಡಿಯ ಸೇವಿಪೆನು 


ನೆರೆಯೂರಿಗೆ ಪೋಗಿ ನಲ್ಲನೈತರದಿರೆ 
ಬರವ ಬಯಸಿ ಬಸವಳಿವ 

ವಿರಹಿಣಿಯರ ನಡತೆಯ ಬಿತ್ತರಗಳೆ 
ನೊರೆವೆನುಚಿತವೆಂಬಂತೆ ¢ 


ಸೋಗೆ ಮುಗಿಲ ಸೂರ್ಯನ ಸರಸೀರುಹ 
ಸಾಗರ ವೇಲೆ ಚಂದ್ರಮನ 

ಕೋಗಿಲೆ ಸುಗ್ಗಿಯ ಕೂರ್ಪಂತೆ ಸತಿಯನು 
ರಾಗದಿನಿಯನ ಜಾನಿಪಳು 


೭೦ 


ಹದಿಬದೆಯ ಧರ್ಮ 


ನೆನೆವಳವನ ನೆರೆ ಸೊಗಸೊಳುವಗೆಗಳ 
ನೆನೆವಳವನ ಮೈಸಿರಿಯ 

ನೆನೆವಳವನ ನೇಹದೆಸಕದಿರವನಿಂತು 
ನೆನೆನೆನೆದಿಂಪ್ರಗೊಳುವಳು 


ದೇವರಿಲ್ಲದ ದೇಗುಲದ ಬಿತ್ತರದಂತೆ 
ಭೂವರನಿಲ್ಲದೂರಂತೆ 

ಜೀವಿತೇಶ್ವರನ ವಿರಹದೊಳು ಸೆಜ್ಜೆಯ 
ಭಾವಿಸಿ ಬಣ್ಣಗುಂದುವಳು 


ಕೆಲದೊಳು ಕೆಳದಿಯರಿರೆ ಸೈರಿಸದೊಂದಂ 
ಕೆಲಸದ ನೆವದಿಂದ ಕಳುಪಿ 

ಒಲಿದೋಪನೊಳ್ಳೆ ತದೊಪ್ಪವ ನೆನೆನೆನೆ 
ದಲಸಿ ಮೈಮುರಿದೊರಲುವಳು 


ತಲೆವಾಗಿಲೊಳು ದಾರಿಗರ ನೋಡಲೆಳಸದೆ 
ನೆಲೆವಾಡವೇರಿ ನಿಟ್ಟಿಸದೆ 

ಒಲಿದಿನಿಯನ ನಲ್ಬಗೆಯ ನೆನಹಿನೊಳು 
ನೆಲೆನಿಂದು ನೇಮಗೊಳುವಳು 


ಪರಿಪರಿಯುಡೆ ತೊಡವುಗಳ ಪೂಸರಗಳ 
ಪರಿಮಳದಣ್ಬ ಬಯಸದೆ 

ಗರತಿಯರಿದನುಳಿದಿರಲಾಗದೆಂಬಲಂ 
ಕರಣ ಮಾತ್ರವ ಧರಿಸಿಹಳು 


ಏಳನೆಯ ಸೆಂಧಿ 


ಮಂಗಳಕರ ಮಾತ್ರವನಲ್ಲದೆ ಮಿಕ್ಕ 
ಸಿಂಗರಗಳನು ಚಿಂತಿಸದೆ 

ಸಂಗಾತಿವೆಂಗಳ ಸರಸಭಾಷಣವ ಮ 
ನಂಗೊಳಿಸದೆ ಮರುಗುವಳಂ 


ಪಾಯಸ ಪರಮಾನ್ನವ ಪಲಬಗೆಯ ಕ 
ಜ್ಹಾಯವ ಕಾಯಿಪಣ್ಣು ಗಳ 

ಬಾಯ ಸವಿಗೆ ಬಯಸದೆ ಅನ್ನಪಾನದಿ 
ಕಾಯಧಾರಣೆಯೆಸಗುವಳು 


ಮನೆಮಕ್ಕಳು ಮನೆವಾಳ್ತೆಯೊಳು ತನ್ನ 
ಧನ ಧಾನ್ಮದಾಯ ಬೀಯದೊಳು 

ತನುವಿನಾರೈಕೆಗಳೊಳು ತಾನೆರಗದ 
ಮನದಿಂದ ಮರುಳೆನಿಸುವಳು 


ಎನ್ನತನ್ನವರೆಂದವರಿವರನು ಮಿಗೆ 
ಮನ್ನಿಸಿ ಮನೆಗೆ ಬರಿಸದೆ 

ಮನ್ನಿಸಿ ಕರೆವರ ಮನೆಗೆ ಪೋಗದೆ ಮನ' 
ದನ್ನನ ನೆನಹಿನೊಳಿಹಳು 


ಎಡಬಲದವರಂತಿಂತು ನುಡಿವರೆಂದು 
ತಡೆದು ತನ್ನಿಚ್ಚೆಯೊಳಿರದೆ 

ಎಡೆವಿಡದಿನಿಯನ ನೆನೆದು ನೇಮದೊಳಿರ್ಪ 
ಮಡದಿಗೆ ಮತ್ತೆಣೆಯುಂಟೆ 


೬೧ 


೧೦ 


C೧ 


ಥಿ 


೧೩ 


೧೪ 


₹೨ 


ಹದಿಬದೆಯ ಧರ್ಮ 


ನಗಂವರಂ ನಗಲಿ ನಾಜಂವರು ನಾಚಲಿ ವಿಂಗೆ 
ಮೊಗದಿರುಹುವರು ತಿರುಹಲಿ 

ಬಗೆಯದದನು ಭಾವಿಪಳು ತನ್ನಿನಿಯನ 
ನಗೆನೋಟ ನಡೆನುಡಿಗಳನಂ 


ನಿರಿಗೊಂಡ ಪುರ್ಬಿನ ನೆಲೆನಿಂದ ನಿಡುಗಣ್ಣ 
ಅರಿಕೆಗುಂದಿದ ಕರಣಗಳ 

ಒರೆವ ಕಣ್ಣೀರೊಪ್ಪದಿಂದೊಳೆ ಳದಿಗೆ 
ಮರುಕವ ಮನಗೊಳಿಸುವಳು 


ಕೆಂದಳಿರ್ಲೆ $ದಳದೊಳಗಿಟ್ಟ ಗಲ್ಲದ 
ಕಂದಿದ ಮೊಗದಾವರೆಯ 

ಸಂದಣಿಸುವ ನಿಟ್ಟುಸಂರ ನೆಲೆಯೊಳಿ 
ದ್ವಂದಗೆಡಿಪಳಾಳಿಯನು 


ಕವಿವ ಕುರುಳ ಕಟ್ಟು ಸಡಿಲಿದ ಚೊಲ್ಲೆಹ 
ದೆವೆಯಿಕ್ಕದೆಸಳು ಕಣ್ಣುಗಳ 

ಸವೆಯದ ನೆನಹಿನ ಸೈಪಿಂದ ಕೆಳದಿಗೆ 
ಸವನಿಸುವಳು ಸಂಕಟವನು 


ಪಡಿಮೊಗದೊಳು ನಿಂದು ಬಾಯಿಟ್ಟು ಕರೆದೊಡ 
ಮೊಡಲನಲುಗಿದೊಡಮದಕೆ 
ಒಡನೆಚ್ಚರದೋಜೆಯಿಂದ ಕೆಳದಿಯರ 
ಗಡಣವ ಕೈಗೆಡಿಸುವಳು 


೧೫ 


೧೬ 


೧೭ 


Oo 
19] 


ಏಳನೆಯ ಸಂಧಿ 


ಎಲೆಯಕ್ಕ ನೀನೇಶಕಿಂತು ಚಿಂತಿಪೆಯೆಂ 
ಬುಲಿಗೇಳಿದೊಡನಂರವಣಿಸಿ 

ಕೆಲದಲ್ಲಿ ನಿಂದವರೊಳು ಕೇಣವೆಸಗುತ 
ನೆಲೆಗೆಡಿಸುವಳು ನೇಹಿಗರ 


ಎನ್ನಿನಿಯನ ಪಾದಸೇವೆಯಿಲ್ಲದೆ ನಾ 
ನೆನ್ನೆ ಗಮಿಂತಿರ್ಪೆನೆಂದಂ 

ತನ್ನೊಳು ತಾನೆ ತವಕಗೊಂಬ ಸತಿಯ ಮ 
ಹೋನ್ನತಿಗಿನ್ನೆ ಣೆಯುಂಟೆ 


ಒಲಿದ ನಲ್ಲನ ವಿರಹದೊಳೊರಲುವ ಕುಲ 
ಲಲನೆಯ ವಿರಹವೇದನೆಗೆ 

ಪಲಬಗೆಯುಗ್ರ ತಪಂಗಳೀಡಲ್ಲೆಂ 
ದುಲಿವುವು ಮುನ್ನಿನೋದುಗಳು . 


ಇರದೆಸಗುವ ದಾನ ಹೋಮ ನಿಯಮದಿಂದ 
ಪರಿಹರಿಸದ ಪಾಪಗಳು | 

ವಿರಹದ ತನಿ ಬೆಂಕಿಯಿಂದ ಬೆಂದಳಿವುದೆಂ 
ದೊರೆವರಖಿಲವೇದವಿದರು 


ಈ ದೇಹದಂಡನವೈಸೆ ಪ್ರಾಯಶ್ಚಿತ್ತ 
ವೇದವಿಹಿತ ಮಾರ್ಗದೊಳಂ 

ಆ ದಾರಿಯೊಳಾಣ್ಮನಗಲೆ ಸಂಕಟಗೊಂಬ 
ವೇದನೆಗೆಣೆಯಾವುದಿನ್ನು 


೬೩ 


೨೦ 


ಮ 


೨೩ 


೭೪ ಹದಿಬದೆಯ ಧರ್ಮ 


ಬಸವಳಿದೊಡಲ ಪಾಸಿನೊಳೀಡಾಡುವ 
ಳುಸುರುಸುರೆಂದೊರಲುವಳು 

ಮುಸುಕಿಡುವಳು ಮುದುಡುವಳು ಕೈಕಾಲ್ಗಳ 
ಬಿಸುಸುಯ್ದುು ಬೆಚ್ಚು ತೇಳುವಳು 


ಅರಿಯದೆ "ತನಿಗೆಂಡ'ವ ಮೆಟ್ಟಿ ೈ ನಿಂದಂತೆ 
ತುರುಚನ ಗಿಡು ಸೋಂಕಿದಂತೆ 

ಬಿರುಬುಗೊಂಬಳು ಬೆದರುವಳಳಲುವಳು ಬೇ 
ಸರುವಳು ಬೇನೆವಡೆವಳು 


ಒಂದರೆಗಳಿಗೆಯನೊಂದು ಬರಿಸದಂ 
ತೊಂದು ಜಾವವ ಯುಗದಂತೆ 

ಒಂದಿರುಳನು ಕಲ್ಪ ಕಾಲದಂತೆಣಿಪಳು 
'ಮುಂದುಗೆಡುವಳು ಮೋಹಿಪಳು 


ಬನದೊಳು ದೆಸೆಗೆಟ್ಟು ಪರಿವಂತೆ ೨ಕತ್ತಲೆ? 
ಮನೆಯೊಳು ಕಣ್ಣೆರೆವಂತೆ 

ಇನಿಯನನಗಲಿ ತಾನಿರವುಗಾಣದೆ ಮಿಗೆ 
ಯನುಗೆಡುತಳವುಗುಂದುವಳು 


ಎಂದಿಗೆನ್ನಿನಿಯನನಿದಿರುಗೊಳುವೆನಿ 
ನ್ನೆಂದಿಗೆ ಹತ್ತೆ ಸಾರುವೆನಂ 

ಎಂದಿಗವನ ಪಡಿಮೊಗದೊಳು ಸಂದಪೆ 
ನೆಂದೆಡೆವಿಡದೆ ಜಾನಿಪಳು 


೧. (ಖ) ತರಿಗೆಂಡ, ೨, (ಕ) ಕಟ್ಟಲೆ, (ಗ) ಕಳ್ತಲೆ, 


೨೫ 


೮ 


೨೮ 


ಏಳನೆಯ ಸಂಧಿ 


ಎಂದಿಗವನ ನುಡಿಗಳ ಸವಿಸವಿದಾ 
ನಂದದೊಳಳ್ನು ತೇಲುವೆನು 

ಎಂದಿಗೆನ್ನಿರವನವನಿಗಾನರುಹುವೆ 
ನೆಂದು ಬಯಸಿ ಬಳಲುವಳು 


ಎಂದಿಗೆನ್ನೆದೆ ತಣಿವಂತೆಲ್ಲ ಸೇವೆಯ 
ನೊಂದನುಳಿಯದೊಡರಿಪೆನು 

ಎಂದಿಗವನೊಳೊಡವೆರೆದೊಂದೆನಿಸುವೆ 
ನೆಂದೆರಕದೊಳೆಣಿಸುವಳು 


ಇಂದಿನೊಳೀಗಲೆನ್ನಿನಿಯನೈ ತರಬೇ 
ಕೆಂದು ಕದುಬಿ ಕಾತರಿಸಿ 

ಮಿಂದು ಮಡಿಯನುಟ್ಟು ಮನೆಯ ದೇವರ ಬಲ 
ವಂದು ನೋಂಪಿಯ ನೋನುವಳು 


ಅತ್ತಣ ದೆಸೆಯಿಂದ ಬೀಸುವೆಲರನೆಲ 
ರೊತ್ತಿನೊಳೆಸೆವ ಸೌಸವವ 

ಸುತ್ತಿ ಸೌಸವವ ತುತ್ತುವ ತುಂಬಿಯ ಬೆಂ 
ಬತ್ತಿ ಕೇಳುವಳವನಿರವ 


ಬೆಸಗೊಂಬಳಿನಿಯನಾವೆಡೆಯೊಳಿರುವನಾ 
ದೆಸೆಯಿಂದ ಬಂದ ಬಂದವರ 

ಬೆಸಗೊಂಬಳು ಜೋಯಿಸರ ಜೋಗಿಪುರುಷರ 
ಬೆಸಗೊಂಬಳು ಬಿಜ್ಜೆವಳರ 


೭೫ 


೩೦ 


೩೧ 


೩೨ 


೩೨, 


ಟೂ ಕ್ತ 


೮೬ 


ದಾ ಬಂ ಒಟ ಇಓ 


ಹದಿಬದೆಯ ಧರ್ಮ 


ಬೆಸಗೊಂಬಳೆನ್ನ ವಲ್ಲಭನೆಲ್ಲಿದನೆಂದು 
ಬೆಸಗೊಂಬಳೆಂತಿರ್ಪನೆಂದು 

ಬೆಸಗೊಂಬಳೆಂದಿಗೆ ಬಂದಪನೆಂದಿಂತು 
ಬೆಸಗೊಂಬಳು ಬೇಸರದೆ 


ಇಂದಿಗೀ ಪಗಲಿಗೀ ಜಾವಕೀ ಫಳಿಗೆಗೆ 
ಬಂದಪನೆಂದವರುಸಿರೆ 

ಮಂದಹಸಿತ ಮುಖದಿಂದ ಮನದೊಳಾ 
ನಂದದಿ ನಲವೇರುವಳಂ 


ಉಕ್ಕಿ ಸುರಿವ ಸೊಗದಾಲಿ ನೀರ್ವೊನಲಿಂದ 
ಮಿಕ್ಕು ಮಾರುವ" ನವಿರಿ*ಂದ 

ಸೊಕ್ಕುವ ಮನದಿಂದ ಸುತ್ತುಗೆಳೆದಿಯರ 
ಬೆಕ್ಕಸ ಬೆರಗುವಡಿಪಳು 


ಈಗಲೆ ಬರ್ಪನೆಂಬುದನಾಲಿಸಿ ತಲೆ 
ವಾಗಿಲ ತೆರೆಯಲೆಳಸುತ 

ಬೇಗದೊಳೆವನ ಸೇವೆಗೆ ಬೇಕಾದುದ 
ನಾಗಳೆಯನುಗೊಳಿಸುವಳು 


ವೊದಲೋೊಳು ಮುಂದುವರಿವ ನೋಟದಿಂದೊಡ 


ನೊದಗುವ ಹರ್ಷಾಶ್ರುವಿಂದ 


ಮುದದೊಳು ಮುರಿದೇಳುವ ನವಿರಿಂದೊಡ 


ನಿದಿರುಗೊಳುವಳಿನಿಯನನು 


೩. (ಗ) ಸರದಿ, 


೩೫ 


೩೬ 


೩೭ 


೩೮ 


ಏಳನೆಯ ಸಂಧಿ 


ಬಾಗಿಲ ಬಳಿಗೆ ಬಂದಪನೆಂಬುದುಮನು 
ರಾಗರಸದ ಲಹರಿಯೊಳು 

ಏಗೈ ವೆನೆಂಬುದನರಿಯದವನಿಗಿದಿ 
ರಾಗಿ ನಿಟ್ಟಿಸಿ ನಿಂದಿಪಳಂ 


ಪುಟ್ಟಿದಂದಿಂದ ಪುರುಳಂಗಾಣದವರು 
ನೆಟ್ಟನೆ ನಿಧಿಯ ಕಂಡಂತೆ 

ಕಟ್ಟೆರಕದೊಳಿನಿಯನ ಕಾಣುತ ಮರ 
ವಟ್ಟು ಮೈಮರೆತು ನಿಟ್ಟಿಪಳು 


ಯೋಗದಶಾ ಪರಿಣತಿಯೊಳೆಂ ತನಗಿದಿ 
ರಾಗಿ ನಿಂದಿರ್ದ ದೇವತೆಯ 

ಯೋಗಿಗಳೆರ್ದೆಗೊಳಿಪಂತಿನಿಯನೊಳನು 
ರಾಗವೆರಸಿ ನಿಟ್ಟಿಪಳು 


ಕಾಣದೆ ಪಲವಗಲಿಂದ ಕಣ್ಮರೆಯಾದ 
ಮಾಣಿಕ ಮೈದೋರಿದಂತೆ 

ಪ್ರಾಣವಲ್ಲಭನ ಪಾದಾರವಿಂದಂಗಳೆ . 
ಕಾಣುತ ಕವಿದು ನಿಟ್ಟಿಪಳು 


ಪುಳಕದ ನೆವದಿಂದ ಪೊಣ್ಮುವ ಹರ್ಷದ 
ಬೆಳೆಗೈಗೆ ನೀರೆರೆವಂತೆ 


ತುಳುಕುವ ಸೊಗದಾಲಿ ನೀರ್ದೊರೆಯನು ತಂ 


ದಿಳುಪುತವನ ನಿಟ್ಟಿಪಳು 


೭೭ 


೪೦ 


೪೧ 


೪೨ 


೪೩ 


೪೪ 


೭೮ ಹದಿಬದೆಯ ಧರ್ಮ 


ಬಳಿಕ ಮನವ ಬಲಿವಿಡಿದಿನಿಯನ ಪಾದ 
ನಳಿನಂಗಳಿಗೆ ನತಿಗೈದು 

ಘಳಿಲನುಗುವ ಹರ್ಷಾಶ್ರು ವಿಂದುಂಗುಟ. 
ಗಳನು ತೊಳೆದು ೪ೂಜುವಳು? 


ಕೆಲದೊಳಿರ್ಪಳು ಗೆಲ್ಲಗೊಂಬಳು ನೇಹವ 
ಬಲಿವಳು ಬಣ್ಣವೇರುವಳು 

ಒಲಿದು ನಿಟ್ಟಿಪಳೊಡನೊಡಲು ಮರೆತು ನಲಿ 
ನಲಿವಳು ನಲವೇರುವಳು 


ಪೊರಮಟ್ಟು ಪೋದಂದು ಮೊದಲಿಂದು ವರೆಗೆ ತ 
ನ್ಲೆರೆಯನಿರ್ದಿರವೆಲ್ಲವನು 

ಎರಕವೆರಸಿ ಕೇಳುವಳೆಡೆಯೆಡೆಯೊಳು 
ಮರುಗುತ ಮನಗೊಳಿಸುವಳು 


ಎರವಿನಿತಿಲ್ಲದೆಂದಿನ ನೇಹದೊಳೊಡ 
ವೆರಸುವಳೆದೆಗರಗುವಳು 
ಪರಿಪರಿಯೂಳಿಗವ ಪಣ್ಣಿ ತಣಿವಳು 
ಪರಮಾನಂದವಡುವಳು 


ಜಾನಿಸುತಿನಿಯನ ಚರಿತವ ವಿರಹದೊ 
ಳೀ ನೇಮವ ನೆಲೆಗೊಂಡ 

ಮಾನಿನಿಗಿಹಪರದೊಳು ಮನದೊಲವರಿ 
ತಾನಂದವೀವನಚ್ಕುತನು 


~~ ದಾಯ ದಾರ್‌ 


೪ (ಗ) ಪೂಜಿಷಳು, 


೪೫ 


ಲ 


೪೭ 


೪೮ 


೪೯ 


ಏಳನೆಯ ಸಂಧಿ 


ಚೆನ್ನಿಗ ಚಿಕದೇವರಾಯನ ಸಂಚಿಯ 
ಹೊನ್ನಮ್ಮನುಸುರ್ದ ಕಬ್ಬದೊಳು 

ಮನ್ನಣೆವಡೆದೊಪ್ಪಿದುದೇಳನೆಯ ಸಂಧಿ 
ಸನ್ನುತ ಗುಣಸಂಬಂಧಿ 


೫೦ 


ಎಂಟನೆಯ ಸಂಧಿ 


ಆವನಿಚ್ಚೆಯೊಳವತರಿಸಿದುದಾದಿಯೊ 
ಳಾವನಿಂದೊಳ್ಳು ವಡೆದುದು 
-. ಆವನೊಳಡೆಗುವುದಖಿಳ ಚರಾಚರ 
ವಾ ವಿಷ್ಣುಗಾನೆರಗುವೆನು 


ಶ್ರೀ ವಿಷ್ಣುವಲ್ಲಭೆಯೆನಿಸಿ ಸಕಲ ವೇ 
ದಾವಳಿಯೊಳು ಜಸವಡೆದ 

ಪಾವನಚರಿತೆಯ ಪದ್ಮಸದ್ಮೆಯ ಲ 
ಕ್ಷ್ಮೀವನಿತೆಯ ವಂದಿಪೆನು 


ಲೋಕಶಾಸ್ತ್ರವನಾಲೋಚಿಸಿ ತಿಳಿದದ 
ರೈಕಮತ್ಕವನಳವಡಿಸಿ 

ಏಕಪತ್ನಿಯರೆಸಗುವ ದಿನಚರ್ಯೆಯ 
ಜೋಕೆ ತಪ್ಪದೆ ಸೊಲ್ಲಿಸುವೆನು 


ಅರುಣೋದಯದ ಸವಂಯದೊಳೆದ್ದು ಶ್ರೀ ಹರಿ 
ಗುರುಚರಣಕೆ ಕೂರ್ತೆರಗಿ 

ಪರಮಭಕ್ರಿಯೊರಳೊಲಿದಿನಿಯನೆಚ್ಚರುವನ್ನ 
ಮರುಕವೆರೆದು ಕಾದಿಹುದು? 


ತಿಗಳ ಹಾ ಬಾಡಾ ಸಾ 


೧. (ಖಿ) ಳಾತ್ಮಪತಿಯ ಪಾದವ ತನ್ನ ಶಿರದೊಳು ಶೇಖರಿಸುವುದು, 


ಎಂಟನೆಯ ಸಂಧಿ ೮0 ' 


ಸಡಿಲಿದ ಮುಡಿಯ ಸೈ ಪಿಡಾತೆೊಂದಾೂಂದು 
ತೊಡಕಿದ ರನ್ನ ಸರಗಳ 
ಬಿಡಿಸುತೆಚ್ಚು ರುವನ್ನೆ ವರವಿನಿಯನ ಕೆಲ 
ಗಡೆಯೊಳೊಲಿದು ಕಾದಿಹುದು ೫ 


ಎದ್ದು ನಿಟ್ಟಿಸುವಿನಿಯನ ನೋಟಕೆ ತನ್ನ 
ಮುದ್ದು ಮೊಗವ ಮುಂಗೊಳಿಸಿ 
ನಿದ್ವೆಯೊಳೆಸಗಿದ ನಿಖಿಲಾಪಚಾರವ 
ತಿದ್ದುವುದಿನಿವಾತಿನೊಳು ಹ 


ಅಡಿಗಳಿಗೆರಗಿಯಾಣತಿಗೊಂಡು ಪೊಡವು 
ಟ್ಟೊಡನೂಳಿಗದ ಪೆಣ್ಣಳಿಗೆ 

ಬಿಡಂಗೆಲಸಂಗಳ ಬೆಸಸಿನಯಾಪಂಠಿತೆ ತಾ 
ನೊಡರಿಪುದೊಳ್ಗ ಜ್ಜವನು ೩ 


ಕರು ತುರುಗಳ ಕಾಪಿಡುವ ಕರೆವ ಪಾ 
ಲ್ಲ ರೆವ ಕಾಸುವ ಕೌಶಲವ 
ಅರಿಯದ ಸೆ ಸೊಸೆ ಪೆಣ್ಮಕ್ಕಳಿಗಾ ಬಗೆ 
SS dE ೮ 


ದೇವಪೂಜೆಯ ದೇವರಿಗೆರಗುವುದತ್ತೆ 
ಮಾವಂದಿರಡಿಗೆ ಮಣಿವುದು 
ಭಾವಂದಿರಡಿಗೆ ವಂಪನೆಗೈ ವುದು ತನ್ನ 
ಭಾವಶುದ್ಧಿಯ ಬಳೆಯಿಪುದು ೯ 


ಸತಾರಾ 


೨. (ಗ) ಯಪ್ಪಂ, 


೮೨ 


ಹದಿಬದೆಯ ಧರ್ಮ 


ಮನಮೊಲಿದುಡಿಸಿ ತೊಡಿಸಿ ತಿಲಕಂಗಳೆ 
' ನನುಗೈದಾದರವೆರಸಿ 
ಮನೆಯೊಳಿರುವ ಮಕ್ಕಳನೆಲ್ಲರನೊ 
ಯ್ಡಿನಿಬರಡಿಯೊಳೆರಗಿಪುದು 


ಕಳವು ಕಪಟಗಳ ಕಲಿಯದಂದದಿ ಮ 
ಕೃಳನಡಿಗಡಿಗಳುಕಿಪುದು 

ಎಳೆಮೆಯೊಳೆದೆಗೊಂಡ ಸುಗುಣ ದುರ್ಗುಣಗಳ 
ಕಳೆವುದರಿದು ಕಡೆಕಡೆಗೆ 


ಆರೈದು ತನ್ನಿನಿಯನ ಸಿರಿ ಬಡತನ 
ವೀ ರೀತಿಯೆಂದೆದೆಗೊಳಿಸಿ 

ಬಾರದ ವಸ್ತುವ ಬಯಸಿ ಬಾಧಿಸದೆ ಕೈ 
ಸಾರಿದುದಕೆ ಸಮ್ಮತಿಪುದು 


ಹಸಗೆಡದಂತೆ ಹಕ್ಕಿಗಳು ಕುಟುಕದಂತೆ 
ಪಸುಗಳು ಬಾಯಿಡದಂತೆ 

ಕಸ ಪುಗದಂತೆ ಕಾಪಿಡುವುದು ಧಾನ್ಕವ 
ಜಸವಡೆವುದು ಜಾಣ್ಮೆಯೊಳು 


ಸಾವಧಾನದೊಳು ಸಂಪಾದಿಸಿ ಮನೆಯೊಳು 
ತೀವಿದ ದಿವ್ಯ ವಸ್ತುಗಳ 
ದೇವರಾರೋಗಣೆಗೆಂದೆಲ್ಲವ ಭಕ್ತಿ 
ಭಾವದಿ ಪರಿಶೋಧಿಪುದು 


೧೦ 


೧೨ 


೧೩ 


೧೪ 


ಎಂಟನೆಯ ಸಂಧಿ 


ಪಳೆದಾಗದ ಮುನ್ನ ಬಣ್ಣಗೆಡದ ಮುನ್ನ 
ಮೊಳೆದೋರಿ ಮುಗ್ಗದ ಮುನ್ನ 

ಕಳೆಯಳಿಯದ ಮುನ್ನ ಕಂದಿ ಕುಂದದ ಮುನ್ನ 
ಬಳಸುವುದಖಳ ವಸ್ತುವನಂ 


ಮೀಸಲಳಿಯದಂತೆ ಮಿದಿವರೆವುರ್ದುವ 
ಬೀಸುವರನು ಬೆಸಸುವುದು 

ಈ ಸುವಸ್ತುವನಿಂತನುಗೊಳಿಸುವ ಬಗೆ 
ಲೇಸೆಂಬವೊಲೆಸಗುವುದು 


ಕೆಲಗಂದು ಬೇರು ಗೆಣಸು ದಂಟು ಕುಡಿ ಕಾ 
ಯೆಲೆ ವಾಂಡಿಗಾಯಿಗಳೆಂಬ 

ಪಲವಗೆ ಶಾಕದೊಳುಚಿತವ 
ನೆಲೆಯರಿವುದು ನೇಮದೊಳು 


ಕೊಳೆತ ಕಂದಿದ ಇಲಿ ತಿಂದುಳಿದ ಮಾಸ 
ಲಳಿದಲ್ಲದವರು ತಂದಿತ್ತ 

ಪುಳಿತ ಪೊಲ್ಲದ ನೆಲದೊಳು ಪುಟ್ಟಿದ ಶಾಕಂ 
ಗಳನು ಕಳೆದು ಬಿಸುಡುವುದು 


ಆಚಾರದಿಂದನುಪಮಧರ್ಮದೇಳಿಗೆ 
ಆಚಾರದಿಂದಾಯಂಷ್ಕ 

ಆಚಾರದಿಂದಿಹಪರವದರಿಂದ ಸ 
ದಾಚಾರವತಿಯೆನಿಸುವುದು 


೮೩ 


೧೫ 


೧೬ 


೧೭ 


೧೮ 


೧೯ 


೮೪ 


ಹದಿಬದೆಯ ಧರ್ಮ 


ಆದಿಯೆನಿಪುದಾಚಾರಂಗಳಿಗೆ ಮಾಹ 
ವಾದ ಬಗೆಯೊಳದನರಿತು 

ಆದರವೆರಸಿ ಮಾವುದು ಮೊದಲೊಳು ಮಿಕ್ಕ 
ವೇದವಿಧಿಯನೆಸಗುವುದು 


ಇಳಿದು ನೀರೊಳು ಮಾವುದಿದಕಾರದವರು ಮೈ 
ದೊಳೆವುದು ಮಂಡೆಯನುಳಿದು 

ಚಳಿಯ ಸೈರಿಸಲಾರದ ಸತಿಯರು ಬಿಸಿ 
ಯೊಳು ಮಾವುದು ಮೈದೊಳೆವುದಂ 


ಬಳೆದ ಬೇನೆಯ ಬಡಮೆಯ್ಯ ಭಾವೆಯರೆದ್ದಂ 
ತೊಳೆದು ಕೈಕಾಲು ಮೊಗಗಳ 

ಉಳಿದಂಗವನು ನನೆದುಡೆಯೊಳು ತೊಡೆವುದು 
ಕಳೆವುದು ಪಾಪಕರ್ಮವನು 


ನೀರೊಳು ಮೆಯ್ಕ ನೇಮದೊಳು ಕರಣಗಳ" 
ಭೂರಿಸತ್ವದೊಳು ಬುದ್ಧಿಯನು 

ನಾರಾಯಣನಾಳಂತನದೊಳಾತ್ಮನ ತೊಳೆ 
ದೋರಂತೆ ಒಳ್ಳುವಡೆವುದು 


ಸಲೆ ಚಿನ್ನ ಬೆಳ್ಳಿ ಹಿತ್ತಳೆ ಕಂಚು ತಾಮ್ರದ 
ಪಲಬಗೆ ಪಾತ್ರಂಗಳನು 

ಕಿಲುಬಿನ ಕರೆ ತೋರದಂತಾದರದಿಂ 
ದಲಸದೆ ತೊಳೆವುದಂದಂದು 


೨೦ 


2೨ 


೨೪ 


೩, (ಖ) ಇಂದ್ರಿಯಗಳ, 


10 


ಎಂಟನೆಯ ಸಂಧಿ 


ಅಡಿಗೆ ಮನೆಗೆ ದೇವತಾರ್ಚನೆಯೆಡೆಗೆ ತಾ 
ವಡಿದೊಳೆವುದಕೆಂದು ಬೇಕೆ 


ಮಡಗಿಸುವುದು ಮರ್ಯ್ಯಾದೆಯರಿತು ನೀರ 
ಕೊಡಗಳ ಕುಲಪಾಲಕಿಯರು 


ರಚನೆಯ ಬಗೆ ರಯ್ಕಮಾಗೆಯುಂಪಸ್ಕರ 
ಉಚಿತಮೆನಿಸಿಯೊಳ್ಳುವಡೆಯೆ 

ಶುಚಿ ರುಚಿಯಪ್ಪಂತೆ ಸುಯಿಧಾನದೊಳ್ಳೆದೆ 
ಪಚನಗೈ ವುದು ಭಾವೆಯರು 


ಬೆಂದು ಬೇಯದೆ ಗಬ್ಬದೊಳು ಪಸಿಯಾದುದ 
ಬೆಂದುರೆ ತಳ ಪೊತ್ತಿದುದನು 
ಅಂದವಳಿದುದನಚ್ಕುತನಾರೋಗಣೆ 
ಗೆಂದು ಮುಂದಿಡದೆ ಕಳೆವುದು 


ಮೈದೊಳೆಯದ ಮಡಿಯುಡಡ ಮೈಲಿಗೆಯೆಂಜ 
ಲಾದ ನಾರಿಯರನುಗೈ ದ 

ಈ ದೇವರಾ ದೇವರಿಗೆಂದುದನು ನಿ 
ವೇದಿಸಲಾಗದಚ್ಕುತಗೆ 


ದೇವರಿಗೆರಗಿ ದೇವರ ಮನೆವೊಕ್ಕಲ್ಲಿ 
ತೀವಿರುವುಷಕರಣಗಳ 

ಸಾವಧಾನದಿ ಸಜ್ಜುಗೈವುದು ಜನ್ಮವ 
ಪಾವನವೆನಿಸಿ ಬಾಳುವುದು 


೪೫ 


೨೫ 


ವಿ೬ 


(9 
೧೨ 


೨೮ 


೨೯ 


೮೬ 


ಹದಿಬದೆಯ ಧರ್ಮ 


ಸಾರಿಸಿ ರಂಗವಲ್ಲಿಯ ಸರಗೊಳಿಸಿ ದೀ 
ಪಾರೋಪಣವನಾಚರಿಸಿ 

ಹಾರುತ ಮನದನ್ನನ ಬರವನೆ ಮನ 
ವಾರೆ ಕಾದಿಹುದು ಕಾಂತೆಯರು 


ಒಡನೆ ತನ್ನಿಷ್ಟದೇವತೆಗಾರೋಗಣೆ 
ವಡಿಸಿ ತಂದಮೃತಾನ್ನವನು 

ತಡೆಯದಿನಿಯನನಂವುತಿವಡೆದದನುಣ 
ಬಡಿಸುವುದುಪಚರಿಸುವುದು 


ಅತಿಥಿಗಳಭ್ಕಾಗತರೊಡನಧವರ 
ಯತಿ ಯಾಚಕರೆಲ್ಲರನು 

ಪತಿಕರಿಸುವುದು ಬಳಿಕ ಸಂತಸದೆಣಳು 
ಸತಿಯರು ಸವಿವುದನ್ನವನು 


ತಿಳಿವಂತೆ ಪೇಳುವ ದೇಶಿಕೋತ್ತಮನಂಘಿ 


ನಳಿನಂಗಳಿಗೆ ನತಿಗೈದು 
ಬಳಿಕ ಭಾರತ ಭಾಗವತ ರಾಮಾಯಣ 
ದೊಳುಗತೆಗಳನು ಕೇಳುವುದು 


ತಿಳಿದದರೊಳು ತತ್ವದಿರವ ಮಾಧವನಂಫ್ರಿ 


ಯೊಳು ಭೆಕ್ತಿಭಾವವ ಬಲಿಸಿ 
ಕಳೆವುದು ಸಕಲ ಕರಣ ಕಲ್ಮಷಗಳ 
ತೊಳೆವುದು ಮನದ ದಣಳುಗಳ 


೩೧ 


೩೧ 


೩೨ 


೩೩ 


೩೪ 


ಎಂಟನೆಯ ಸಂಧಿ 


ಏರು ಜವ ನದ ನೀರೆಯಂಿನಿತನಿತಕ್ಕೆ 
ಮೊರೆಗಾಣಿಸಿ ಮುಂಬರಿಯದೆ 


ಪಮಾರಬಾರದ ಕಜ್ಜದೊಳು ಮೇರೆಯರಿತು ಮ್ಳೈ 


ದೋರಿ ನಡೆವುದುಚಿತದೊಳು 


ಸಜ್ಜುವಡೆಯೆ ಸೌಮ್ಯತೆ ಸರ್ವಾಂಗದೊ 
ಳುಜ್ತೂಗಗೆಣಳೆಯೊಳ್ಲೆಡತೆ 

ಲಜ್ಜೆ ಬಿಂಬಿಸೆ ಲಾವಣ್ಮದೊಳೊಯ್ಯನೆ 
ಪಜ್ಜೆಯಿಡುವುದು ಭಾವೆಯರು 


ನೆಲನ ನಿಟ್ಟಿಸೆ ದಿಟ್ಟಿ ನೇಮದೊಳಿರೆ ಮನ 
ತಲೆ ನಸುಮಣಿದಂದವಡೆಯೆ 

ಒಲೆಯದೆ ಮೊಯ್ಕೊಪ್ಪದೊಳಿರೆ ಒಯ್ಯನೆ 
ಕುಲವಧು ಪಜ್ಜೆಗೆೊಳುವುದಂ 


ತನ್ನೊಡಲಿಗೆ ತನ್ನ ಮನವ ಕಾಪಿಡುವುದು 
ತನ್ನ ಮನಕೆ ತನ್ನ ಮತಿಯ 

ತನ್ನ ಮತಿಗೆ ತನ್ನ ಸಾತ್ವಿಕ ಧೈರ್ಯವ 
ನುನ್ನತಿವಡೆದೊಪ್ಪುವುದು 


ತನ್ನ ಮನೆಯ ಬಡತನಗಳ ಧನಗಳ, 
ತನ್ನಿನಿಯನ ತಪ್ಪುಗಳ 

ತನ್ನ ಮರವೆ ಮೋಸಗಳನವರಿವರೊಳು 
ಬಿನ್ನವಿಸದೆ ಮರಸಂವುದು 


೮೩ 


೩೫ 


೩೬ 


೩೭ 


೩೮ 


೩೯ 


೮೮ 


೪, ಈ ಪದ್ಯ ಖ) ಪ್ರತಿಯಲ್ಲಿಲ್ಲ. 


ಹದಿಬದೆಯ ಧರ್ಮ 


ಪಲವೇಳೆಯೊಳು ಪರಿಯದೆ ತಾಯ್ವನೆಗಲ್ಲಿ 
ಪಲವಗಲಿದ್ದು ನೆಲಸದೆ 

ಪಲಬಗೆಯೊಳು ಪತಿಪದವನಗಲಿದೊಂದು 
ಕಲೆಯ ಕಲ್ಪದ ವೋಲೆಣಿಪುದು 


೪ಪಿರರ ಮರ್ಮವ ಪೆರರಾಲೋಚನೆಗಳ 
ಪೆರರೇಕಾಂತದೆಸಕವ 

ಪೆರತೊರ್ವರಿಗೆ ಪೇ ಳುವ ಬೆಸನವ ಬಿಟ್ಟು 
ನೆರೆ ನೇಮದೊಳು ನೆಲಸುವುದುಳ? 


ನೆರೆಮನೆ ಮನೆವಾರ್ತೆಯನಿಂತಂತೆಂದು 
ಪರಿಹಾಸ ಗೈದು ಪಳಿಯದೆ 

ಪರರೊಳು ಪರಿವಾದವ ಬಣ್ಣಿಸುವರೊಡ 
ವೆರಸದೆ ಬೇರೆನಿಸುವುದು 


ಪರಿದೂರ ಬೀದಿ ಬೀದಿಯ ಪಲವನೆಯೊಳು 
ತಿರುಗುವ ದಿಟ್ಟ ವೆಣ್ಣ ಳನು 

ಕರೆದು ಮನ್ನಿಸದೇಕಾಂತವನಾಡದೆ 
ಪರಿಹರಿಪುದು ಪದುಳದೊಳು 


ಬಂಡು ಬೂತಾಟದ[ಬಣ್ಣನೆ]ಯನು ಕಿವಿ 
ಗೊಂಡು ಕೇಳದೆ ಕುರುಪಿಡದೆ 

ಚಂಡಿ ಚಪಲೆ ಚಾಡಿಕಾತಿಯೆನಿಸದೆ ನ 
ಲೈಂಡಿರಿರ್ಪುದು ನಲ್ಮೆಯೊಳು 


೪೦ 


೪೧ 


೪೨ 


೪೩ 


೪೪ 


ಎಂಟನೆಯ ಸಂಧಿ 


ಕೆಟ್ಟರಳಿದರೆಂಬ ಕೀರ್ತಿಗಂಜದ *[ಚ]” ೪ 
ಬಿಟ್ಟ ಕೆಳದಿ ಪೆಣ್ಗಳೊಳು 

ನೆಟ್ಟನೆ ಬಳೆದಿರ್ದ ನೇಹವ ನೆನೆಯದೆ 
ಪೊಟ್ಟು ಕಳೆದು ಪೊರಡಿಪುದು 


ತೊಂಡುವೆಣ್ಗಳ ನೇಹದೊಡಕಿಗೆ ಸಿಲುಕದೆ 
ಲಂಡವೆಣ್ಗಳ ಲಾಲಿಸದೆ ' 

ಪುಂಡವೆಣ್ಣಳೊಳು ಪೊರ್ದುಗೆವಡೆಯದೆ ನ 
ಲ್ವೈಂಡಿರೊಡನೆ ಬೆರಸುವುದು 


ಕಂಡ ಕಡೆಗೆ ನಡೆನಡೆದಳುಕದೆ ಕಾಲು" 
ಗಂಡ ಕರಾಳಿವೆಣ್ಣು ಗಳ 

ಅಂಡಲೆದವರೊಳು ಬಳೆದೊಳ್ಳೇಹವ 
ಬೆಂಡುಗಳೆದು ಬಿಡಿಸುವುದು 


ಮರುಳಾಗಿ ಮತ್ತೆ ಮಬ್ಬಿನೊಳಿದದಿಲ್ಲೆಂ 
ದೊರೆದಿನಿಯನನೇಳಿಸದೆ 

ಇರುಳಿಗೆಂದಿಳಿವೊತ್ತಿನೊಳೆಲ್ಲ ವಸ್ತುವ 
ತರಿಸುವುದನುವಡಿಸುವುದು 


ನೆನೆದೊಂದೊಂದನೆಡೆಯೊಳಿದ್ದಾಣ್ಮನ 
ಮನವ ನೋಯಿಸಿ ಮರುಗಿಸದೆ 

ಮನೆಗೆಲಸವನೆಲ್ಲವನಾರೈದು ಮ 
ತ್ರಿನಿಯನ ಶಯ್ಕೆಗೇರುವುದು 


ರ 


೪೫% 


i 


೪೭ 


೪೮ 


ರ್ಲ 


೯೦ 


ಹದಿಬದೆಯ ಧರ್ಮ 


ಪಗಲಿರುಳೀ ಪರಿಯೊಳು ನಡೆದಿನಿಯನ 
ಬಗೆಯೆ ತಿಳಿದು ಬಂದಿಗೊಂಬ 

ಸುಗುಣೆಯರಿಹಪರದೊಳು ಸೂರೆಗೊಂಬರು 
ಸೊಗದ ಸುಗ್ಗಿಯ ಸುಲಭದೊಳು 


ಚೆನ್ನಿಗ ಚಿಕದೇವರಾಯನ ಸಂಚಿಯ 
ಹೆಣನ್ನೆಮ್ಮನುಸುರ್ದ ಕಬ್ಬದೊಳು 

ಉನ್ನತಿವಡೆದೊಪ್ಪಿದುದೆಂಟನೆಯ ಸಂಧಿ 
ಸನ್ನುತ ಗುಣಸಂಬಂಧಿ 


೫೦ 


೫೧ 


ಒಂಬತ್ತನೆಯ ಸಂಧಿ 


 ಆವನಾಣತಿಯೂಳಿಗ ಕರ್ಮಯೋಗ ಮ 
ತ್ತಾವನ ನೆನಹು ವಿಜ್ಞಾನ 

ಆವನೊಳೆರಕ ಭಕುತಿಯಾ ಪರವಾಸು 
ದೇವನಿಗಾನೆರಗುವೆನು 


ಜ್ಞಾನ ವೈರಾಗ್ಯ ಶ್ರೀಹರಿಭಕ್ತಿ ಸತ್ಕರ್ಮ 
ಹೀನರನೆಮ್ಮನಾರೈದು 

ಆ ನಾರಾಯಣನದಡಿಗೆರಗಿಪ ಸಿರಿ 
ಗಾನತಿಗೈದು ಬಾಳುವೆನು 


ಪತಿಪಾದ ಭಕ್ತೆಯರೆನಿಪ ಸತಿಯರು ತಾ 
ವತಿಶಯ ಗತಿಗೆಳಸಿದೊಡೆ 


ಇತರ ಚಿಂತೆಯನುಳಿದೇಕಚಿತ್ತದೊಳು ಶ್ರೀ 


ಪತಿ ಪಾದವನೆ ಭಜಿಸುವುದು 


ಆವ ದೇವರನಾವರು ಭಜಿಸುವರಾ 
ದೇವರನವರು ಸೇರುವರು 

ಆವ ಭೋಗದೊಳಾ ದೇವರಿರ್ಪರು ತಾ 
ವಾ ವಿಧದೊಳು ಬಾಳುವರು 


೯೨ 


ಹದಿಬದೆಯ ಧರ್ಮ 


ಶ್ರೀವರನಡಿಯ ಸೇರಿದರನುಳಿದು ಮಿಕ್ಕ 
ದೇವಲೋಕವನೇರಿದವರು 

ದೇವರೊಡನೆ ತಾವುಮಳಿವರೆಂಬುದನು ಗೀ 
ತಾ ವಚನದೊಳು ತಿಳಿವುದು ೫ 


ಅದೆಂತೆನೆ : 
ಶ್ಲೋ॥ ಆಬ್ರಹ್ಮಭುವನಾಲ್ಲೋಕಾಃ 
ಪುನರಾವರ್ತಿನೋ$ರ್ಜುನ। 
ಮಾಮುಪೇತ್ಯ ತು ಕೌಂತೇಯ 
ಪುನರ್ಜನ್ಮ ನ ವಿದ್ಯತೇ ॥ 
ಭಗವದ್ಗೀತಾಃ ಅಧ್ಯಾಯ ೮, ಶ್ಲೋಕ ೧೬ 


ಪರಹಿಂಸೆಯೆಸಗದೆ ಪರಧನಕಳುಪದೆ 
ಪರಪುರುಷಂಗಾಸೆವಡದೆ 

ಸಿರಿಯರಸನ ಪಾದಸೇವೆ ಗೈದವರಾ 
ಪರಮಪದವನು ಸೇರುವರು ೬ 


ಚಾಡಿವೇಳೆದೆ ಚಂಡಿತನವೆಸಗದೆ ಚುನ್ನ 
ವಾಡದೆ ಜರೆದು ನುಡಿಯದೆ 
ಕೇಡೆಣಿಸದೆ ಕೆಲರಿಗೆ ಹರಿಪದಸೇವೆ 
ಗೀಡಾಗಿ ಗತಿಯ ಪಡೆವುದು ಕ 


ಸೇರುವುದಿಹಪರಗತಿ ನಾರಾಯಣ 
ನಾರಾಧನೆಯೊಳೆಲ್ಲರಿಗೆ 

ಅರಯ್ಕೆ ಸಕಲ ಸತ್ಯರ್ಮಂಗಳಚ್ಯುತ 
ನಾರಾಧನೆಯೆನಿಸುವುವು ೮ 


ad 


ಒಂಬತ್ತನೆಯ ಸಂಧಿ 


ಇದನಾಚರಿಸುವುದಿದ?ನುಳಿ೧ದಿರ್ಪುದೆಂ 
ಬುದನಾರೈದು ಶಾಸ್ತ್ರದೊಳು 

ಎದೆಗೊಳುವಂತೆ ಪೇಳುವ ಪಿರಿಯರ ದಿವ 
ಪದಸೇವೆ ಗೈದು ಬಾಳುವುದು 


ಕಿ 


ಇದನಾಚರಿಸಿದೊಡೀ ಫಲವಪ್ಪುದೆಂ 
ಬುದು ಕಾಮ್ಮಕರ್ಮವೆನಿಪುದು 

ಮುದದಿಂದ ಮುಕ್ತಿಯನೆಳಸುವ ಕೋವಿದ 
ರಿದರ ಹಂಬಲನು ಬಿಟ್ಟಿಹುದು . 


ಆವುದನೆಸಗದಿರ್ದೊಡೆ ಪಾಪವಾ ಕರ್ಮ 
ಭಾವಿಸೆ ನಿತ್ಯವೆನಿಪುದಂ 

ಆವ ವಿಧದೊಳಾದೊಡಮಾ ಕರ್ಮವ 
ನಾವಗಮಾಚರಿಸುವುದು 


ಈ ನಿಮಿತ್ತದೊಳಿದನೆಸಗುವುದೆಂಬುದು 
ತಾನೈಸೆ ನೈಮಿತ್ತ ಕರ್ಮ 

ಆ ನಿಮಿತ್ತದೊಳಾಚರಿಸುವುದೆಲ್ಲರು 
ಮಾ ನೈಮಿತ್ತ ಕರ್ಮವನಂ 


ಇಂತು ಮುಕ್ತಿಯನೆಳಸುವರು ಕಾಮ್ಯವನಂಳಿ 


ದಂತರಂಗದ ಶುದ್ಧಿ ಯೊಳು 
ಚಿಂತೆಗೊಳದೆ ನಿತ್ಕ ನೈಮಿತ್ತ ಕರ್ಮವ 
ಸಂತಸದೊುಾಡನೆಸಗಂವುದು 


೧, (ಗ) ನರಿ, 


೯೩ 


೧೦ 


೧೨ 


೧೩ 


೯೪ 


೨, (ಖ) ಪ್ರತಿಯಲ್ಲಿ ಈ ಕೆಳಗಿನ ಪಂಜಸ್ಮಿಯೂ ಇದೆ 


ಹದಿಬದೆಯ ಧರ್ಮ 


ಇದು ಜಗದೀಶ ರನಾಜ್ಞೆಯೆನಗೆ ತಾ 
ನಿದನಾಚರಿಸಬೇಕೆಂದು 
ಮುದದೊಡನೊಡರಿಪರಿಗೆ ಮೋಸವಿಲ್ಲೆಂ 
ಬುದನರಿವುದು ಗೀತೆಯೊಳು £0೪ 


ಶ್ಲೋ॥ ನೇಹಾಭಿಕ್ರಮ ನಾಶೋಸ್ತಿ 
ಪ್ರತ್ಯವಾಯೋ ನ ವಿದ್ಯತೇ | 
ಸ್ವಲ್ಪಮಪ್ಯಸ್ಯ ಧರ್ಮಸ್ಯ 
ತ್ರಾಯತೇ ಮಹತೋ ಭಯಾತ್‌! 
ಭಗವದ್ಗೀತಾ : ಅಧ್ಯಾಯ ೨, ಶ್ಲೋಕ ೪೦ 


ಈಯೆಸಕದೊಳಿರೆ ಶೂದ್ರರಾದೊಡಮಾ 
ಸ್ತ್ರಿ-ಯರಾದೊಡಮೇನವರು | 

ಆ ಯೋಗಿಗಳೆಡರುವ ಪರಗತಿಗೆ ತಾ 
ವಾಯಾಸವಿಲ್ಲದೇರುವರು ೧೫ 


ಇಂತಪ್ಪುದಕ್ಕಂ ಗೀತಾವಚೆನಂ ; 
೨ಶ್ಲೋ॥ ಸ್ತ್ರಿಯೋ ವೈಶ್ಶ್ಮಾಸ್ತಥಾ ಶೂದ್ರಾ 
ಸ್ತೇಃಪಿಯಾಂತಿ ಪರಾಂಗತಿಮ್‌೨॥ 
ಭಗವದ್ಗೀತಾ ` ಅಧ್ಯಾಯ ೯, ಶ್ಲೋಕ ೩೨ 


ಶುಚಿಯಾಗಿರೆ ದೇವತೆಗಳು ಸಲಹುವರು 
ಶುಚಿಯನು ಪಿತೃಗಳೋವುವರು 
ಶುಚಿಗಂಜುವುವು ಪ್ರೇತ ಭೂತಗಳದರಿಂದ 
ಶುಚಿಯಪ್ಪುದೆಲ್ಲ ವೇಳೆಯೆಳು ೧, 


ಕಿಂಪುನರ್ಬಾಹ್ಮಣಾಃ ಪ್ರಣ್ಮಾ ಭಕ್ತಾ ರಾಜರ್ಷಯಸ್ತಥಾ. 


ಒಂಬತ್ತನೆಯ ಸಂಧಿ 


ಪಿರಿಯರ ಶನಿಟ್ಟಿಸಿದೊಡನೆ*ಪೋಪುದು ಭೀತಿ 
ಪರಿದೋಡುವುವು ಪಾಪಗಳು 

ಇರದದರಿಂದ ಶ್ರೀ ಹರಿಶರಣರ ದಿವ್ಮ 
ಚರಣ ದರ್ಶನವೆಸಗುವುದು 


ಪರಮ ವಿಶ್ವಾಸವೆರಸಿ ವಿಷ್ಣು ವೈಷ್ಣವ 
ಚರಣ ತೀರ್ಥವ ಸೇವಿಸಿದೊಡೆ 

ಪರಿದೋಡುವುವು ಸಕಲ ಪಾಪಂಗಳು 
ಪರಮ ಪದವಿ ಬಸವಹುದು 


ತಿಳಿಯೆ ಮಾನುಷಲೋಕದಿಂದಾ ಜವನೂರ 
ಬಳಿಗೈದುವ ಪೆರ್ಬಟ್ಟೆ 

ಉಳಿಯದೆಂಬತ್ತೆಂಟು ಸಾಸಿರ ಗಾವುದ 
ದಳತೆಯ ನೀಟವೆನಿಪುದು 


ಊರು ಕೇರಿಗಳಿಲ್ಲ ಒರ್ವರ ನೆರವಿಲ್ಲ 
ನೀರು ನೆಳಲು ತಾನಿಲ್ಲ 

ಸೇರಿ ನಿಲುವದೊಂದು ಠಾವಿಲ್ಲವೆನಲಾ 
ದಾರಿಯನೇವೇಳುವುದು 


ಪುರಿದಂತೆ ಬೇವುರಿ ಮಳಲ ರಾಶಿಗಳಿಂದ 
ಹರಹಿದ ಮುಳು ಗಳಿಂದ 

ಪರಿಪರಿ ಗೋರುಕಲ್ಲುಗಳಿಂದ ಪಜ್ಜೆಯ 
ನುರಿಗೊಳಿಸುವುದೊಡನೊಡನೆ 


೩, (ಕ, ಗ) ದರ್ಶನದಿಂದ, 


೫ 


೧೭ 


೧೮ 


Rk: 


ಹದಿಬದೆಯ ಧರ್ಮ 


ಆರಯ್ಕೆ ದಾನವೀಯದ ಪಾಪಿಗಳೀ 
ದಾರಿವಿಡಿದು ನಡೆತಹರು 

ಭೂರಿ ದಾನಗಳಿತ್ತ ಪುಣ್ಯ ಪುರುಷರೀ 
ದಾರಿಯೊಳಿಡರಡಿಗಳನು 


ಪೊಡವಿಯ ಪಾಸಿಕೆಗಳನುಂಬ ಊಟವ 
ಕುಡಿನೀರ ತುರು ಕುದುರೆಗಳ 

ಉಡೆಗಳನೊಳ್ಮಣಿಗಳನೊಲಿದೀವುದು 
ಪಡೆವುದು ಪರಮ ಗತಿಗಳನು 


ಅಲಸದೆ ಮುಕ್ತಿಯನಾಸೆವಡುವರನ್ಮ 
ಫಲವ ಬಯಸಿ ಬಣ್ಣಗೆಡದೆ 

ನೆಲೆಗೊಂಡ ನಿಜಧರ್ಮದ ನೇಮವಳಿಯದೆ 
ಪಲವು ದಾನವ ಪಣ್ಣು ವುದು 


ತಾಳಿಗೆಯೊಣಗದ ಮುನ್ನಮೆ ನಾಲಗೆ 
ಬೀಳದ ಮುನ್ನಮೆ ಬೇಗ 

ಪೇಳುವುದಂಬುಜಾಕ್ಷನ ಪೆಸರುಗಳನು 
ಪೇಳಲರಿಯದೊಡಾಲಿಪುದು 


ಶ್ರೀವಿಷ್ಣು ಭಕ್ತಿಯಿಂದತಿವೇಗದೊಳು ದುಃ 
ಖಾವಳಿಯಳಿವುದೆಂಬುದಕೆ 

ಭಾವಿಸೆ ಭಾಗವತದೊಳೊಂದು ಕಥೆಯುಂ 
ಟಾ ವಿಧವನು ಬಣ್ಣಿಪೆನು 


ಪಿತ 


೨೩ 


೨೪ 


೨೫ 


ಒಂಬತ್ತನೆಯ ಸಂಧಿ 


ತಕ್ಷಕನಿಂದ ತನಗೆ ಅಳಿವಪ್ಪುದಿ 
ನ್ನಕ್ಷಯಗತಿಗೊಂಬೆನೆಂದು 

ಆ ಕ್ಷಣದೊಳು ಶುಕಮುನಿಯಡಿಗೆರಗಿ ಪ 
ರೀಕ್ಷಿತನಿಂತು ಕೇಳಿದನು 


ಸಾವಡಸಿದ ಸಮಯೆದೊಳು ಸದ್ದತಿಗಾಗಿ 
ಯಾವುದನೊಲಿದಾಲಿಪುದು 

ಆವುದನೋದುವುದಾವುದನೊಡರಿಪು 
ದಾವುದನಿರದೆ ನೆನೆವುದು 


ಇಂತು ನುಡಿದ ಪರೀಕ್ಷಿತರಾಯಗೆ ಮಿಗೆ 
ಸಂತಸವನು ಸಮನಿಸುತ 

ತಾಂ ತಿಳಿದಖಿಲಶಾಸ್ತ್ರದ ತತ್ವಮನೋ 
ರಂತರುಹಿದನಾ ಯೋಗಿ 


ಅರಸ ಕೇಳಾಪತ್ತಡಸಿದ ವೇಳೆಗೆ 
ಹರಿಕಥೆಗಳನೆ ಕೇಳುವುದು 

ಹರಿನಾಮಂಗಳನೊಲಿದೋದುವುದು ಶ್ರೀ 
ಹರಿಪದಂಗಳನೆ ನೆನೆವುದು 


ಹರಿಪಾದ ಪದ್ಮದ ಸೇವೆಯಿಲ್ಲದೆ ಪಲ 
ವರಿಸಮಿದ್ದೊಡೆ ಫಲವೇನು 

ಮುರವೈರಿಯ ನೆನೆದೊಂದು ಮುಹೂರ್ತಕೆ 
ಪರಗತಿ ಬಯಸಿದಂತಹುದು 


೯೬೭ 


ಬು 


೨೮ 


ಹೆ 


೩೦ 


೩ಗಿ 


೯೬ 


ಹದಿಬದೆಯ ಧರ್ಮ 


ಆರಯ್ಕೆ ದಾನವೀಯದ ಪಾಪಿಗಳೀ 
ದಾರಿವಿಡಿದು ನಡೆತಹರು 

ಭೂರಿ ದಾನಗಳಿತ್ತ ಪುಣ್ಯ ಪುರುಷರೀ 
ದಾರಿಯೊಳಿಡರಡಿಗಳನು 


ಪೊಡವಿಯ ಪಾಸಿಕೆಗಳನುಂಬ ಊಟವ 
ಕುಡಿನೀರ ತುರು ಕುದುರೆಗಳ 

ಉಡೆಗಳನೊಳ್ಮಣಿಗಳನೊಲಿದೀವುದು 
ಪಡೆವುದು ಪರಮ ಗತಿಗಳನು 


ಅಲಸದೆ ಮುಕ್ತಿಯನಾಸೆವಡುವರನ್ಮ 
ಫಲವ ಬಯಸಿ ಬಣ್ಣಗೆಡದೆ 

ನೆಲೆಗೊಂಡ ನಿಜಧರ್ಮದ ನೇಮವಳಿಯದೆ 
ಪಲವು ದಾನವ ಪಣ್ಣು ವುದು 


ತಾಳಿಗೆಯೊಣಗದ ಮುನ್ನಮೆ ನಾಲಗೆ 
ಬೀಳದ ಮುನ್ನಮೆ ಬೇಗ 

ಪೇಳುವುದಂಬುಜಾಕ್ಷನ ಪೆಸರುಗಳನು 
ಪೇಳಲರಿಯೆದೊಡಾಲಿಪುದು 


ಶ್ರೀವಿಷ್ಣು ಭಕ್ತಿಯಿಂದತಿವೇಗದೊಳು ದುಃ 
ಖಾವಳಿಯಳಿವುದೆಂಬುದಕೆ 

ಭಾವಿಸೆ ಭಾಗವತದೊಳೊಂದು ಕಥೆಯುಂ 
ಟಾ ವಿಧವನಂ ಬಣ್ಣಿಪೆನು 


೨೨ 


೨೩ 


೨೪ 


೨೫ 


ಒಂಬತ್ತನೆಯ ಸಂಧಿ 


ತಕ್ಷಕನಿಂದ ತನಗೆ ಅಳಿವಪ್ಪುದಿ 
ನ್ನಕ್ಷಯಗತಿಗೊಂಬೆನೆಂದು 

ಆ ಕ್ಷಣದೊಳು ಶುಕಮುನಿಯಡಿಗೆರಗಿ ಪ 
ರೀಕ್ಷಿತನಿಂತು ಕೇಳಿದನು 


ಸಾವಡಸಿದ ಸಮಯೆದೊಳು ಸದ್ಗತಿಗಾಗಿ 
ಯಾವುದನೊಲಿದಾಲಿಪುದು 

ಆವುದನೋದುವುದಾವುದನೊಡರಿಪು 
ದಾವುದನಿರದೆ ನೆನೆವುದು 


ಇಂತು ನುಡಿದ ಪರೀಕ್ಷಿತರಾಯಗೆ ಮಿಗೆ 
ಸಂತಸವನು ಸಮನಿಸುತ 

ತಾಂ ತಿಳಿದಖಿಲಶಾಸ್ತ್ರದ ತತ್ವಮನೋ 
ರಂತರುಹಿದನಾ ಯೋಗಿ 


ಅರಸ ಕೇಳಾಪತ್ತಡಸಿದ ವೇಳೆಗೆ 
ಹರಿಕಥೆಗಳನೆ ಕೇಳುವುದು 

ಹರಿನಾಮಂಗಳನೊಲಿದೋದುವುದು ಶ್ರೀ 
ಹರಿಪದಂಗಳನೆ ನೆನೆವುದು 


ಹರಿಪಾದ ಪದ್ಮದ ಸೇವೆಯಿಲ್ಲದೆ ಪಲ 
ವರಿಸಮಿದ್ದೊಡೆ ಫಲವೇನು 


ಮುರವೈರಿಯ ನೆನೆದೊಂದು ಮುಹೂರ್ತಕೆ 


ಪರಗತಿ ಬಯೆಸಿದಂತಹುದು 


೯೭ 


ವಿಜಿ 


೨೮ 


ವಿಕ 


೩೦ 


೩ಗಿ 


೯೮ 


ಹದಿಬದೆಯ ಧರ್ಮ 


ಅಂದು ಖಟಾ ಎಂಗನೆಂಬರಸು ತಾನಳಿವುದ 
ಕೊಂದು ಮುಹೂರ್ತದೊಳರಿತು 

ಕುಂದದೆ ಭಜಿಸಿ ಮುಕುಂದನ ಚರಣವ 
ಸಂದನು ಪರಮಪದವಿಗೆ 


ಏಳೆಲೆ ಭರತವಂಶಾಗ್ರಣಿ. ಬೇಗದೊ 
ಲೇಳು ಭಜಿಸು ಮಾಧವನ 

ಏಳು ದಿವಸದಾಯುವಿರ್ಪುದು ನಿನಗಿ 
ನ್ನಾಳೋಚನೆಯೇಶಕಿದಕೆ 


ಈ ವಿಧದೊಳು ಪೇಳಿದ ಶುಕಮುಿಗೆ ಪ 
ದಾವನತಿಯನಾಚರಿಸಿ 

ಭಾವ ಶುದ್ಧಿ ಯೊಳು ಭಾಗವತವ ಕೇಳಿಯಂ 
ದಾ ವಿಷ್ಣುಪದವನೈದಿದನು 


ಆರಯ್ಕೆ ವಿಷ್ಣುಪುರಾಣ ರಾಮಾಯಣ 
ಭಾರತ ಭಾಗವತಗಳ 

ಆರು ಪಿರಿಯರಿಂದಾಲಿಪರವರಿಗೆ 
ಸೇರುವುವಖಿಳ ಸಿದ್ಧಿಗಳು 


ಇದಕೆ ಸಮ್ಮತಿ ವಚನಂಗಳು ಪಲವುಂ 
ಟದರೊಳೊಂದೆರಡನೋದಂವೆನು 

ಅದರರ್ಥಂಗಳನೆಲ್ಲರುಮರಿವಂತೆ 
ಪದರಚನೆಯೊಳು ಬಣ್ಣಿಪೆನು 


೩೨ 


೩೩ 


೩೪ 


೩೫ 


ಒಂಬತ್ತನೆಯ ಸಂಧಿ 


ಶ್ರೀ ಭಾಗವತೇ ಪ್ರಥಮಸ್ಕಂಧೇ, ಪ ಶ್ರಥಮೇಧ್ಯಾಯೇ 
ಶ್ಲೋ॥ ಧರ್ಮಃ ಪೊ ್ರೀಜ್ಞಿತ ಕೈತವೋತ್ರ 


ಪರಮೋ ನಿರ್ಮತ್ಸರಾಣಾಂ ಸತಾಂ। 
ವೇದ್ಯಂ ವಾಸ್ತವಮತ್ರ ವಸ್ತು 

ಶಿವದಂ ತಾಪಶ್ರಯೋನ್ಮೂಲನಂ॥ 
ಶ್ರೀಮದ್ಭಾಗವತೇ ಮಹಾಮುನಿಕೃತೇ 

ಕಿಂ ವಾ ಪರೈರೀಶ್ವರಃ ! 
ಸದ್ಯೋ ಹೃದ್ಯವರುಧ್ಯತೇತ್ರ 

ಕೃತಿಭಿಃ ಶುಶ್ರೂಷುಭಿಸ್ತತ್‌ಕ್ಷಣಾತ್‌॥ 


ವೇದವ್ಕಾಸನಣುಗನಾ ಶುಕಮುನಿ 
ಯಾದರದಿಂದನುಗೈದ 

ವೇದ ತತ್ವಾರ್ಥಮೆನಿಪ ಭಾಗವತವ 
ನಾದರದಿಂದಾಲಿಪುದು 


ಮದ ಮತ್ಸರಂಗಳಡಗಿದ ಮಹಾತ್ಮರ 
ಸದಮಳ ಧರ್ಮವಿದರೊಳು 

ಇದು ತಾಪತ್ರಯ ಹರವಿದನಾಲಿಪ 
ರೆದೆಯೊಳು ಹರಿ ನೆಲಸುವನು 


೩೭ 


೩೮ 


ಶ್ರೀ ವಿಷ್ಣುಪುರಾಣೇ ಷಷ್ಠೇ ಅಂಶೇ ಚರಮೇ ಅಧ್ಯಾಯೇ 


ಶ್ಲೋ॥ ಪುರಾಣಂ ವೈಷ್ಣವಂ ಚೈತತ್‌ 
' ಸರ್ವಕಿಲ್ಬಿಷನಾಶನಂ। 
ವಿಶಿಷ್ಟಂ ಸರ್ವಶಾಸ್ತ್ರೇಭ್ಯಃ 
ಪುರುಷಾರ್ಥೋಪಪಾದಕಂ॥ 


೧೦೦ 


ಹದಿಬದೆಯ ಧರ್ಮ 


ಯತ್ರಾದೌ ಭಗರ್ವಾ ಚರಾಚರ 
ಗುರುರ್ಮಧ್ಯೇ ತಥಾಂತೇ ಚ ಸಃ। 
ಬ್ರಹ್ಮಜ್ಞಾನಮಯೋಚ್ಯುತೋಖಿಲ 
ಜಗನ್ಮಧ್ಮಾಂತ ಸರ್ಗಪ್ರಭುಃ॥ 
ತಚ್ಚ `ಣ್ವನಂಯರುಷಃ ಪವಿತ್ರ 
ಪರಮಂ ಭಕ್ತ್ಯಾ ಪಠನ್ನಾರಯನ್‌। 
ಪ್ರಾಪ್ನೋತ್ಕಸ್ತಿನತತ್ಸಮ 
ಸ್ರಿಭುವನೇಷ್ಟೇಕಾಂತಸಿದ್ದಿರ್ಹರಿಃ 


ಇದನು ಶ್ರೀ ವಿಷ್ಣು ಪುರಾಣವೆಂಬರು ಮ 
ತ್ತಿದರಿಂದ ಪಾಪ ಪರಿವುದು 

ಇದು ಸರ್ವ ಶಾಸ್ತ್ರದೊಳುತ್ತಮವೆನಿಸುವೆ 
ದಿದು ಸರ್ವಫಲವ ಸಾಧಿಪುದು 


ಆದಿ ಮಧ್ಯಾಂತ ರಹಿತನಚ್ಕುತನಿದ 
ರಾದಿ ಮಧ್ಯಾಂತದೊಳಿಹನು 

ಈ ದಿವ್ಯ ವಿಷ್ಣು ಪುರಾಣವ ಕೇಳುವ 
ರಾ ದೇವನಡಿಯ ಸೇರಂವರು 


ಶ್ರೀಮದ್ರಾಮಾಯಣೇ ಯುದ್ಧಕಾಂಡೇ ಚರಮಸ್ಸರ್ಗೇ 
ಶ್ಲೋ॥ ರಾಮಾಯಣಮಿದಂ ಕೃತ್ಸ್ನಂ 
ಶೃಣ್ವತಃ ಪಠಶಸ್ಸದಾ। 
ಪ್ರಿಯತೇ ಸತತಂ ರಾಮೆ 
ಸ್ಸಹಿ ವಿಷ್ಣುಸ್ಸನಾತನಃ ॥ 


೩೯ 


೪೦ 


11 


ಒಂಬತ್ತನೆಯ ಸಂಧಿ ೧೦೧ 


ಪಾಪಾನ್ಮಪಿ ಚಯಃ ಕೃತ್ವಾ 
ಅಹನ್ಯಹನಿ ಮಾನವಃ । 

ಪಠತ್ಕೇಕಮಪಿಶ್ಲೋಕಂ 
ಪಾಪಾತ್ಸಪರಿಮುಚ್ಮತೇ ॥ 


ಈ ರಾಮಾಯಣವೆಲ್ಲವನೆಡೆವಿಡ 
ದಾರೈದು ತಿಳಿದೋದುವರನು 
ಶ್ರೀರಾಮಚಂದ್ರನೊಲಿದು ಸಲಹುವನಾದಿ 
ನಾರಾಯಣನವನೈಸೆ ೪೧ 


ಒಂದು ಸರ್ಗಮನೊಂದು ಪದ್ಯಮನಲ್ಲದೊ 
ಡೊಂದು ಪಾದವನೋದಿದೊಡೆ 

ಅಂದಂದಿನೊಳೆಸಗಿದ ಪಾಪಂಗಳೆಂ 
ದಂದಿಗೆ ಪರಿಹರಿಸುವುವು 


«(3 
ಆ 


ಶ್ರೀ ಮಹಾಭಾರತೇ ಸ ರ್ಗಾರೋಹಣ ಪರ್ವಣಿ 
ಚರಮೇ ಅಧ್ಮಾಯೇ 
ಶ್ಲೋ॥ ಕಾರ್ಷ್ಸಂ ವೇದಮಿಮಂ ಸರ್ವಂ 
ಶೃಣುಯಾದ್ಮಸ್ಸಮಾಹಿತಃ । 
ಬ್ರಹ್ಮಹತ್ಕಾ ಕೃತಂ ಪಾಪಂ 
ತತ್‌ಕ್ಷಣಾದೇವ ನಶ್ಯತಿ ॥ 
ಅಹ್ನಾ ಯದೇನಃ ಕುರುತೇ 
ಇಂದ್ರಿಯೈರ್ಮನಸಾ ಗಿರಾ । 
ಮಹಾಭಾರತಮಾಖ್ಮಾಯ 
ಸರ್ವಪಾಪೈಃ ಪ್ರಮುಚ್ಯತೇ ॥ 


೧೦೨ ಹದಿಬದೆಯ ಧರ್ಮ 


ವೇದವ್ಮಾಸನೊಲಿದು ಪೇಳಿದ ಪೊಸ 
ವೇದವೆನಿಪ ಭಾರತವನು 

ಓದಿದ ಮಾತ್ರದೊಳಳಿವುವು ಬ್ರಹ್ಮಹ 
ತ್ಕಾದಿ ಮಹಾಪಾತಕಗಳು 


ನಡೆ ನುಡಿ ನೆನಹುಗಳಿಂದಂದಂದಿನೊ 
ಳೊಡರಿಸುವುಗ್ರ ಪಾಪಗಳು 

ಅಡಗುವುವಂದಂದಿಗೆ ಭಾರತದೊಂದು . 
ನುಡಿಯನೋದಿದ ಮಾತ್ರದೊಳು 


ಇಂತು ನಡೆವ ನಿತ್ಕ ನೈಮಿತ್ತ ಕರ್ಮ ಶ್ರೀ 
ಕಾಂತನೂಳಿಗವೆಂದು ತಿಳಿದು 

ಸಂತಸದಿಂದಾ * ಚರಿಸೆ * ಸತಿಯರಿಗೆ 
ಚಿಂತಿತ ಫಲ ಸೇರುವುದು 


ಗುರುಮುಖದಿಂದ ರಹಸ್ಮತ್ತ್ರಯಾರ್ಥದ 
ತಿರುಳನರಿತು ತೀವ್ರದೊಳು 

ಪರಿಹರಿಪುದು ಮಂತ್ರಾಂತರ ದೇವತಾಂ 
ತರ ಸಾಧನಾಂತರಂಗಳನು 


ಪಂಚಸಂಸ್ಕಾರಗಳನು ಪಡೆದೊಡನರ್ಥ 
ಪಂಚಕತತ್ವಮನೆರಿತು 

ಪಾಂಚಕಾಲಿಕ ಧರ್ಮವನೆಸಗುತೆ ನಿ 
ಶ್ಚಂಚಲ ಚಿತ್ತದೊಳಿಹುದು 


೪, (ಕ) ಚರಿಪ, 


೪3 


೪೪ 


೪೫ 


೪೬ 


೪೭ 


ಒಂಬತ್ತನೆಯ ಸಂಧಿ ೧೦೩ 


ಇದು ಮಂತ್ರವಿದು ದೇವತೆಯಿದು ನಡತೆಯೆಂ 
ಬುದನರಿತಂತರಂಗದೊಳಂ 

ಮುದದೊಡನಿರ್ಪ ಮುಮುಕ್ಷುಗಳಿಗೆ ಮಂಕ್ತಿ 
ಪದವಿ ಕೈಬಸಮಾಗಿಹುದು ೪೮ 


ಪತಿಯೊಲವಕ್ಕೆ ಸತಿಯರೊಳು ಸತಿಯರು 
ಪತಿಪಾದ ಕ ಯರಕ್ಕೆ | 

ಸತಿಯರ ಮೈಮೆ ಸಕಲ ರೂಬು ನಿಲ್ಕೆ ಕ | 
A ಶಾಶ್ವತಮಕ್ಕೆ | ರ್ಳ 


ಉರ್ವೀಶರು ಧಾರ್ಮಿಕರಕ್ಕೆ ಜಗದೊಳು 

ಪಾರ್ವರು ಪದುಳದೊಳಿರ್ಕೆ 
ಒರ್ವರೊರ್ವರೊಳೊಡವೆರೆಗೆ ದಂಪತಿಗಳು 

ಸರ್ವರು ಸೌಖ್ಮದೊಳಿರ್ಕೆ ೫೦ 


ಶ್ರೀವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ 
ನಾ ವೈಷ್ಯ ಷ್ಠ ವ ಧರ್ಮ ಮೂರ್ತಿ 
ರ ವೇದಾಂತಾಚಾರ್ಯನೆಂ 
ಬೀ ವಿಧದೇಳ್ಗೆ ವೆತ್ತಿಹನು ೫೧ 


ಶ್ರೀ ಶುಕ ವೇದವ್ಕಾಸ ವಾಲ್ಮೀಕಿ ಪ 
ರಾಶರರನು ಪಡಿಗೊಂಡು 
ಶ್ರೀ ಶೌಪದಾಂಬುಜಭಕ್ತಿ ತತ್ವಜ್ಞಾನ 
ರಾಶಿಯೆನಿಸಿ ರಾಜಿಪನು ೨ 


ರಾ 


೫. (ಖ) ಪಾದ. 


೧೦೪ 


ಹದಿಬದೆಯ ಧರ್ಮ 


ಈ ಮಹಿಮೆಯೊಳೆಸೆವಳಸಿಂಗರಾರ್ಯನು 
ದ್ಹಾಮ ಕೃಪಾವೈಭವಕೆ 

ಭೂಮಿಯೆನಿಸಿ ನೆಗಳಿದ ಮೈಮೆಯಿಂದಾ 
ನೀ ಮಹಾಕೃತಿಯ ಪೇಳಿದೆನು 


ಧರ್ಮರಹಸ್ಯವನರಿತಿರ್ಪೆನೆಂಬೊಂದು 
ಪೆರ್ಮೆಯೊಳುಸುರ್ದವಳಲ್ಲ 

ಧರ್ಮದ ನೆನಹು ಮರೆಯದಂತೆ ಕೃತಿಯಾಗಿ 
ನಿರ್ಮಿಸಿ ನೆಲೆಗೊಳಿಸಿದೆನು 


ಭಾವಿಸೆ ಬಿಜ್ಜೆಗಲಿತ ಪೆರ್ಮೆಯೆನಗಿಲ್ಲ 
ದೇವತೆಗಳ ವರಮಿಲ್ಲ 

ಆವುದನುಪದೇಶವಿತ್ತನಾರ್ಯನು ತನ 
ಗಾ ವಿಧದೊಳು ಪೇಳಿದೆನು 


ಓಲೆವಿಡಿದು ನಾಮೋದಲೇಕಿದನೆಮ್ಮ 
ಶೀಲವನೆಂದು ಕಳೆಯದೆ 

ಬಾಲೆ ಬಣ್ಣಿಸಿ ಬಳಲಿದಳೆಂಬ ಮರುಕದಿಂ 
ದಾಲಿಪುದಖಿಲ ಸತಿಯರು 


ಮಳೆಯಕ್ಕೆ ಕಾಲಕಾಲಕೆ ದೇವರೊಲವಿಂದ 
ಬೆಳೆಗೈೆಗೆ ಪೆರ್ಚುಗೆಯಕ್ಕೆ 

ಇಳೆಯೊಳು ಪತಿ ಪುತ್ರ ಪೌತ್ವ ಸಂಪದದೊಡ 
ನೊಳುವೆಂಡಿರೊಪ್ಪದೊಳಿರ್ಕೆ 


೫೩. 


೫೪ 


ಒಂಬತ್ತನೆಯ ಸಂಧಿ 


ಶ್ರೀರಂಗಪಟ್ಟಣದೊಳು ಸಿರಿ ನೆಲಸಿರ್ಕೆ 
ಭೂರಿ ವೈಭವ ಪುದಿದಿರ್ಕೆ 

ಶ್ರೀರಂಗಧಾಮನ ದಿವ್ಮಯಾತ್ರೋತ್ಸವ 
ದಾರಾಧನೆ ಮಿಗಿಲಕ್ಕೆ 


ಕನ್ನಡನಾಡೊಳು ಕಲಿಯುಗ ಪುಗದಿರ್ಕೆ 
ಕನ್ನಡಿಗರು ಘನರಕ್ಕೆ 

ಉನ್ನತಿವಡೆಗೆಯಗರ ದೇಗುಲಗಳು 
ಸನ್ನುತಿವಡೆಗೆ ಸತ್ತಗಳು 


ವಸುದೆಯ ಧರ್ಮದೊಳು ಪಾಲಿಸಂಗೆ ಚಿಕ 

ದೇವರಾಜೇಂದ್ರ ಚಂದ್ರಮನು 
ದೇವಗೋವಿಪ್ಪಸಂತತಿ ಸಂತಸದೊಳಿರ್ಕೆ ' 

ಗೋವಿಂದಗಾನಂದಮಕ್ಕೆ 


ಚೆನ್ನಿಗ ಚಿಕದೇವರಾಯನ ಸಂಚಿಯ 

ಹೊನ್ನಮ್ಮನುಸುರ್ದ ಕಬ್ಬ ದೊಳು 
ಮನ್ನಣೆ" ವಡೆದೊಪ್ಪಿ Hs ನೆಯ ಸಂಧಿ 
ಸನ್ನುತ ಗುಣಸಂಬಂಧಿ 


ಹದಿಬದೆಯ ಧರ್ಮಂ ಸಂಪೂರ್ಣಂ 


 — ಜಾಣಾ ಜಾ ಖು 


೬, (ಖ) ಉನ್ನೆತಿ. 


೧೦೫% 


೫೮ 


೫೯ 


ಓಂ 


Pe 


ಬ್ಲ ಜ್‌ 

ಮು 
K 

NMA) 


ಸ 


ಬಪ್ಪಣಿ 


ಸಂಧಿ ೫, ಪದ್ಯಗಳು ೮,೯ 
ಕುಡಾ ಬಂದ ಇರನವ 
ಕುವರಿಯಾದೊಡೆ ಕುಂದೇನು .. . 
ಕುಲಪುತ್ರನೋದಿ ತಿಳಿದು ನಡೆದಲ್ಲದೆ 
ಕುಲವನುದ್ಧರಿಸಲರಿಯನು 


ಗಂಡುಮಗುವಾದರೇನು ? ಹೆಣ್ಣುಮಗುವಾದರೇನು? ಯಾರು ಸುಗುಣ 
ಗಳಿಂದ ಕೂಡಿರುತ್ತಾರೆಯೊ, ಆ ಮಗುವಿನ ಒಳ್ಳೆ ಯ ನಡತೆಯಿಂದ ತಾಯಿ : 
ತಂದೆಗಳಿಗೆ ಕೀರ್ತಿಯುಂಟಾಗುತ್ತದೆ. ' ಮಕ್ಕ ಳೆಂಬ ದೃಷ್ಟಿಯಿಂದ ಗಂಡು 
ಮತ್ತು ಹೆಣ್ಣುಮಕ್ಕಳು ಅಷ್ಟೇ ಮಹತ್ವ ವುಳ್ಳ ವರು. ಇಬ್ಬರಿಗೂ ಉತ್ತಮ 
ರಾಗಿ ಬಾಳುವ ಶಕ್ತಿಯುಂಟು 

ಕುಮಾರನು ವಿದೆ ಕಲಿತು ಅನುಭವವನ್ನು ಪಡೆದು, ತಕ್ಕ ರೀತಿಯಲ್ಲಿ 
ನಡೆದುಕೊಳ್ಳಲು ಬಲವನ್ನು ಹೊಂದುವವರೆಗೆ ಕುಲವನ್ನು ಬೆಳಗಿ5 ಲಾರನು. 
ಆತನ ಸ ಭಾವವೂ ಸ ಲಿ ಬಿರುಸು. ಮಗುವಾಗಿದ್ದಾಗ ಗ ಹೆಣ್ಣು ಮಕ್ಕಳಂತೆ 
ನಯಸ್ತ ಭಾವವಿದ್ದ ರೂ, ತಿಳಿವು ಬಂದಮೇಲೆ ಆತನೆ ಮನೋಭಾವ ರ 
ನನವಂತ ಕಂಡ:ಬರುತ್ತದೆ. ತಂದೆತಾಯಿಗಳ ಆಸ್ತಿಯ ಪಾಲಿಗಾಗಿ ಗಂಡು 
ತನ್ನ ಹಕ್ಕುಬಾಧ್ಯತೆಗಳನ್ನು ಉಪಯೋಗಿಸುತ್ತಾನೆ. 

ಹಣ್ಣು ಮಗುವಿನದು ಮರುಕದ ಸ ಸ ಭಾವ; ಒಳ್ಳೆಯ ಪತಿಯ ಕೈ ಹಿಡಿದು 
ಘನಮತರ ಮನೆತನಕ್ಕೆ ಬಂದ ಕನ್ನೆ ಅತ್ತಿ ಯ ಮನೆ ತವರೆಮನೆಗಳ 'ಜಿಸರನ್ನು 
ಬೆಳಗಿಸುತ್ತಾಳೆ. ಕೋಮಲ ಸ್ವಭಾವದ ಹೆಣ್ಣು ತವರವರು ಅಕ್ಕರೆಯಿಂದ 
ಹುಲ್ಲುಕಡ್ಡಿಯನ್ನು ಕೊಟ್ಟರೂ ಸಂತೋಷದಿಂದ ಅದನ್ನು ಸ್ವೀಕರಿಸಿ ಅದು 
ಅಮೂಲ್ಯ ಪದಾರ್ಥವೆಂದು ಹಿಗ್ಗು ವಳು. | 
ಯೋಗದಶಾಪರಿಣತಿ: ಸಂಧಿ ೭, ಪದ್ಯ ೪೨ 


ಆತ್ಮೋನ್ನತಿಗಾಗಿ ಯಷಿಗಳು ತೋರಿರುವ ಮಹಾ ಪ್ರಯತ್ನಗಳು ಯೋಗ 
ಗಳು. ಇವು ಬಹಳ ಮುಖ್ಯವಾದುವು. ಎಡೆಬಿಡದೆ ಇಷ್ಟದೇವತೆಯನ್ನು 


೧೦೮ ಹದಿಬದೆಯ ಧರ್ಮ 


ಧ್ಯಾನಮಾಡುವವನು ಯೋಗದ (ಭಕ್ತಿಯ)ದಶಾ.ಅವಸ್ಥೆಯಲ್ಲಿ ಇರುತ್ತಾನೆ. 

ಈ ಸಾಧನೆಯ ಕಟ್ಟಕಡೆ ಸಿದ್ಧಿ ಅಥವಾ ಸಮಾಧಿ ಅಥವಾ ಪರಿಣತಿ, ಈ 

ಸ್ಥಿ ತಿಯಲ್ಲಿ ಯೋಗಿಗೆ ಎಲ್ಲೆಲ್ಲೂ ಗಾಢವಾದ ಆನಂದವೇ ಅನುಭವಕ್ಕೆ 

ಬರುತ್ತ ದೆ. ಮೆಚ್ಚಿ ದ ನೆಚ್ಚಿ ದ ದೇವತೆ, ಒಳಗೆ, ಹೊರಗೆ, ಎಲ್ಲಿನೋಡಿದರಲ್ಲಿ 
ಪ್ರಕಾಶಿಸುತ್ತ Ee 


ನೀರೊಳು ಮೆಯ್ಯ ನೇನುಜೊಳು ಕರಣಗಳ : 
ಸಂಧಿ ೮, ಪದ್ಯ ೨೩ 
ಸರ್ವವನ್ನು ಶಂಚಿಪಡಿಸಿಕೊಳ್ಳೆಲು ಸ್ನಾನ ಅಗತ. ನೀರಿನಲ್ಲಿ ಒಡಲನ್ನೂ 
ನಿಗ್ರಹದಲ್ಲಿ ಇಂದ್ರಿಯಗಳನ್ನೂ, ಹೆಚ್ಚಿದ ಸತ್ವಗುಣದಲ್ಲಿ (ಸಕ್ಕ ಸುಗುಣ 
ಮೊದಲಾದ ಒಳ್ಳೆಯ ಸ್ವಭಾವಾಂಶಗಳಲ್ಲಿ)ಬುದ್ಧಿಯನ್ನೂ ವಿಾಯಿಸಬೇಕು 
ನಾರಾಯಣನ ದಾಸ್ಕದಲ್ಲಿ ಆತನ ಅಂಶವಾದ ಜೀವಾತ್ಮನನ್ನು ಸ್ವಚ್ಛಪಡಿಸ 
ಬೇಕು. ಈ ಪೂರ್ಣ ಸ್ಥಾನದಿಂದ ಕೇವಲನೈರ್ಮ ಲೃವನ್ನು ಹೊಂದಬೇಕ 


ಕರ್ಮಯೋಗ : ಸಂಧಿ ೯, ಪದ್ಯ ೧ 

ಶ್ರೇಷ್ಠವಾದ ಸಾಧನೆಗಳ ಉದ್ದೇಶ ಎರಡು ಬಗೆಯದಾಗಿದೆ. ಮನುಷ್ಯನ 
ಸ್ವಾರ್ಥವನ್ನು ಹುಡಿಗೂಡಿಸುವುದು ; ಆತನ ಆತ್ಮ ಬಲವನ್ನು ಬೆಳಸುವುದು. 
ಕರ್ಮಯೋಗ ಒಂದು ಶ್ರೇಷ್ಠಸಾಧನೆ. ಅದರ ಉದ್ದೇಶವೂ ಮೇಲಿನ 
ಎರಡು ವಿಚಾರಗಳನ್ನು ಮನುಷ್ಯ ಪಡೆಯುವಂತೆ ಮಾಡುವುದೇ ಆಗಿದೆ. 
ಕರ್ಮಗಳೆಂದರೆ, ಮನಸ್ಸನ್ನು ತಿದ್ದಿಕೊಳ್ಳ ಲು ವ್ಯಕ್ತಿ ಕೈಕೊಳ್ಳುವ ಶಾಸ್ತ್ರ 
ಸಮ್ಮತವಾದ ಕೆಲಸಗಳು. ಮನುಷ್ಯ ನ ಜೀವಲಕ್ಷಣ. ಕೆಲಸ ಹ ಕರ್ಮ 
ಮಾಡುವುದು. ಕರ್ಮ ಮಾಡದೆ ಶರೀರವ್ಕಾಪಾರ ಕೂಡ ನಡೆಯಲಾರದು. 
ವ್ಯಕ್ತಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ತನ್ನ ಸ್ವಂತ ಪ್ರಯೋಜನದ 
ಆಸೆ ಯಿಲ್ಲದೆ ದ ದುಡಿಯಬೇಕು. ಎಲ್ಲ ಜೀವಿಗಳ ಸೇವೆಯೇ ಉತ್ತಮ ಕರ್ಮ; 
ಇನ್ನೊಬ್ಬರಿಗೆ ಮೇಲ್ಮೆಯನ್ನುಂಟುಮಾಡುವುದೇ * ಯಜ್ಞ `. ತನಗೋಸ್ಕರ 
ವೆಂದು ಕೆಲಸ ಮಾಡಿದರೆ ವ:ನುಷ್ಯನಿಗೆ ಕಟ್ಟುಗಳು ಹೆಚ್ಚುತ್ತವೆ. ಶ್ರೇಯಸ್ಸು 
(ಮೋಕ್ಷ) ದೊರೆಯುವುದಿಲ್ಲ. ಆದುದರಿಂದ ಮನುಷ್ಯ ತಾನು ಮಾಡುವ 


ಟಿಪ್ಪಣಿ ೧೦೯ 


ಕೆಲಸಗಳ ಫಲಾಫಲಗಳಲ್ಲಿ ಆಶೆಯನ್ನಿಡದೆ " ಲೋಕಸಂಗ್ರಹ ಕ್ಕಾಗಿ ಕೆಲಸ 
ಗಳಿಗೆ ಮನಕೊಟ್ಟು , ಮೈಯೊಡ್ಡಬೇಕು. ಗಣ್ಯರ ಕಾರ್ಯತತ್ಪರತೆಯನ್ನು 
ಇತರರು ಕಲಿತು ಆಚರಿಸುತ್ತಾರೆ ; ಇದು ಲೋಕರೂಢಿ. ಉತ್ತಮನ ಕರ್ಮ 
ಉಳಿದವರಿಗೆ ಮೇಲ್ಪಂಕ್ತಿ : ಆತನ " ಸೋಂಬತನ ? ಜನರ ಸತ್ವನಾಶಕ್ಕೆ 
ಕಾರಣ. ಹೀಗಿರುವುದರಿಂದ, ಯೋಗ್ಯರು ಮಿಕ್ಕವರ ಕಾರ್ಯಶೀಲತೆಯ 
ಹೊಣೆ ತಮ್ಮ ಮೇಲೆ ಇರುವುದೆಂದು ತಿಳಿದು, ಅನಾಸಕ್ತಿಯಿಂದ ಕೆಲಸ 
ಮಾಡಬೇಕು ; ಮಾಡಿದ್ದನ್ನು ಪರಮಾತ್ಮನಿಗೆ ಅರ್ಪಿಸಬೇಕು. * ಜನಕಾದಿ 
ಗಳು ಕರ್ಮದಿಂದಲೇ ಪರಮಸಿದ್ಧಿಯನ್ನು. ಪಡೆದಿದ್ದರು. ? 


ರಹಸ್ಯತ್ರಯ : ಸಂಧಿ ೯, ಪದ್ಯ ೪೬ 
ಪ್ರಕೃತಿ ಆತ್ಮ, ಪೆರಮಾತ್ಮ--ರಹಸ್ಕತ್ತಯೆಗಳು. ಪೃಥಿ ಅಪ್ಪು 
ಘ್‌ ವಾಯು, ಆಕಾಶಗಳೆಂಬ ಪಂಚಭೂತಗಳು, " ಪ್ರಕೃತಿ” 
ಪರಮಾತ್ಮನ ಅಂಶ ಆತ್ಮ. 
ಪೃಥಿವ್ಯಾದಿಗಳು ಮತ್ತು ಜೀವಾತ್ಮ ಇವೆರಡಕ್ಕೆ ಒಡೆಯನಾದ ದೇವರಂ 
ಪರಮಾತ್ಮ”. 


ಪೆಂಚಸಂಸ್ಕಾರಗಳು : ಸಂಧಿ ೯, ಪದ್ಯ ೪೩ 
ಇವು ಧಾರ್ಮಿಕ ಆಚಾರಗಳು : 

೧. ತಪ: ಮಹಾವಿಷ್ಣುವಿನ ಆಯುಧಗಳಾದ ಶಂಖ ಚಕ್ಷಗಳೆ ಲಾಂಛನ 

ವನ್ನು (ಚಿಹ್ನೆ) ತೋಳಿಗೆ ಧರಿಸುವುದು. 

ಪುಂಡ್ರ : ನಾಮವನ್ನು ಇಟ್ಟುಕೊಳ್ಳು ವುದು. 

೩. ನಾಮ : ವಿಷ್ಣುವಿನ ಹೆಸರನ್ನು ಇಟ್ಟುಕೊಳ್ಳುವುದು. ಪುರುಷರು 
ವಿಷ್ಣುವಿನ “ "ದಾಸ 'ನೆಂತಲೂ, ಸ್ತ್ರಿ ರ: ವಿಷ್ಣುವಿನ "ದಾಸಿ' 
ಯೆಂತಲೂ ಹೇಳಿಕೊಳ್ಳಬೇಕು. 


೪. ಮಂತ್ರ: ವಿಷ್ಣು ವಿಗೆ ಸಂಬಂಧಿಸಿದ ಮೂರು ವಿಧದ ಮಂತ್ರಗಳು. 


KC) 


೧೧೦ ಹದಿಬದೆಯ ಧರ್ಮ 


(ಆ) ನಾರಾಯಣ ಅಷ್ಟಾಕ್ಷರಿ. 
(ಆ) ದ್ವಯ ಅಥವಾ ಶರಣಾಗತಿ. 
(ಇ) ಭಗವದ್ಗೀತೆಯ ಹದಿನೆಂಟನೆಯ ಅಧ್ಯಾಯದ ೬೬ನೆಯ 
ಶ್ಲೋಕ. 
೫. ಯಾಗ: ವಿಷ್ಣವಿನ ಪೂಜೆ. 


ಅರ್ಥಪಂಚಕ : ಸಂಧಿ ೯, ಪದ್ಯ ೪೭ 

ಸಂಸಾರದಲ್ಲಿ ತೊಳಲುತ್ತಿರುವ ಜೀವಿ ಮೋಕ್ಷವನ್ನು ಪಡೆಯಲು 
ಸಹಾಯವಾಗುವ ಅಮೋಘವಾದ ಐದು ಉಪಾಯಗಳು: 

೧. ಸ್ವಸ್ವರೂಪ : ಜೀವಿಗಳು ಅಗಣಿತರು, ಬದ್ಧ, ಕೇವಲ, ಮುಮುಕ್ಷು, 
ಮುಕ್ತ, ನಿತ್ಯ ಎಂಬ. ಐದು ಅವಸ್ಥೆಗಳಲ್ಲಿ ಇರುತ್ತಾರೆ. ಕೆಳಗಿನ ಹಂತ 
ದಲ್ಲಿರುವ ಬದ್ಧ ಜೀವಿಯೂ ಅರ್ಥಪಂಚಕದ ಸಹಾಯದಿಂದ ಉದ್ದಾ ರದ 
ಹಾದಿಯನ್ನು "ಕಂಡುಕೊಳ್ಳು ತ್ತಾನೆ. ಪುನರ್ಜನ್ಮ ಇಲ್ಲದೆ ನಾರಾಯಣನ 
ಸಾಮಾಪ್ಮ ದ ಸುಖವನ್ನು ಹೊಂದುತ್ತಾ ನ್ಶೆ 


ಚ ಬ ಸ್ವರೂಪ : ಭಗವಂತನ ರೂಪು ಮಹಿಮೆಗಳನ್ನು ಕುರಿತು 
ವಿಚಾರಮಾಡಿ ತಿಳಿಯುವುದು. ; 
೩. ಪುರುಷಾರ್ಥಸ್ವರೂಪ: ಜೀವಿಯ ಧ್ಕೇಯ ಉದ್ದೇಶಗಳನ್ನು 
ತಿಳಿಯುವುದು. | 
ಧರ್ಮ 
ಅರ್ಥ 
ಕಾಮ 
ಮೋಕ್ಷ 
೪,  ಉಪಾಯಸ್ವರೂಪ : ಪುರುಷಾರ್ಥಗಳನ್ನು ಕೈ ಗೂಡಿಸಿ ಕೊಡಬಲ್ಲ 
ಐದು ಸಾಧನಗಳು ಅಥವಾ ಉಪಾಯಗಳು (ಯೋಗಗಳು) : 
ಕರ್ಮಯೋಗ 
"ಜಾ ್ಲಿನಯೋಗ 
ಭಕಿ ಯೋಗ 
ಪ್ರಪತ್ತಿಯೋಗ 
ಆಚಾರ್ಯಾಭಿಮಾನ 


ಟಪ್ಪಣಿ ೧೧೧ 


ಪ್ರಪತ್ತಿಯೆಂದರೆ, ನಾರಾಯಣನಲ್ಲಿ ಆತ್ಮಾರ್ಪಣೆ ಮಾಡುವುದು; ಅನನ್ಯ 
"ಭಾವದಿಂದ ಆತನ ಮರೆಹೋಗುವುದು. 

ಆಚಾರ್ಯಾಭಿಮಾನ : ಮೊದಲ ನಾಲ್ಕು ಉಪಾಯಗಳನ್ನು ತಾನೇ 
ನೇರವಾಗಿ ಆಚರಿಸಲಾರದ ಜೀವಿಗೆ ಕೂಡ ಉನ್ನತಿಯುಂಟು. ಸದ್ಗುರುವಿನ 
ಅಭಿಮಾನಕ್ಕೆ ಪಾತ್ರನಾಗಿ, ಆತನನ್ನೇ ಗತಿಮತಿಯೆಂದು ಆಶ್ರಯಿಸುವುದು. 
ಶಿಷ್ಕನ ಕಲ್ಯಾಣಕ್ಕಾಗಿ ಆಚಾರ್ಯನು ತಾನೇ ಯೋಗಾನುಷ್ಮಾನ ಮಾಡು 
ತ್ತಾನೆ; ತನ್ನ " ಬಳಿಗೆ ಬಂದ ಶಿಷ್ಕನನ್ನು ಕಾಪಾಡುತ್ತಾನೆ... ಇಂಥ 
ಆಚಾರ್ಯನ ವಿಷಯದಲ್ಲಿ ಶಿಷ್ಕನು ಕುಂದದ ಅಭಿಮಾನವನ್ನಿಡಬೇಕು. 

೫. ವಿರೊಧಿಸ್ವಶೂಪ : ಪುರುಷಾರ್ಥಗಳ ಪ್ರಾಪ್ತಿಗೆ ಅಡ್ಡ ಬರುವ 
ಐದು ತರದ ತೊಂದರೆಗಳು : 
 ಸ್ವಸ್ವರೂಪ ವಿರೋಧಿ (ಭ್ರಾಂತಿ), ಅರ್ಥ ಕಾಮಗಳೆಂಬ ಪುರುಷಾರ್ಥ 
ಗಳಲ್ಲಿ ಹೆಚ್ಚು ಅಭಿಮಾನ, ಉಪಾಯಗಳಲ್ಲಿ (ಸಾಧನಗಳಲ್ಲಿ) ಅಪನಂಬಿಕೆ, 
ಭಗವಂತನ ವಿಷಯದಲ್ಲಿಯೂ ಅಪಚಾರ, ಭಾಗವತರ ವಿಷಯದಲ್ಲಿಯೂ 
ಮತ್ತು ಪರತ್ವ ವಿರೋಧಿ(ಸ್ವಾಮಿಯ ವಿಚಾರದಲ್ಲಿ ತಪ್ಪುಭಾವನೆ). 


ಪಾಂಚಕಾಲಿಕ ಧರ್ಮ : ಸಂಧಿ ೯, ಪದ್ಯ ೪೭ 
ಪ್ರತಿ ದಿವಸದಲ್ಲಿ ಶ್ರೀ ವಿಷ್ಣುವಿನ ಸೇವೆಯನ್ನು ಐದು ಪ್ರಕಾರದಲ್ಲಿ 
ಕೈಕೊಳ್ಳುವುದು : 
ಅಭಿಗಮನ : ಎದ್ದಕೂಡಲೇ ನಾರಾಯಣನನ್ನು ಸ್ಮರಿಸಂವುದು. 
ಉಪಾದಾನ : ಸ್ವಾಮಿಯ ಪೂಜೆಗೆಂದು ಹೂ ಮೊದಲಾದ ಪೂಜಾದ್ರವ 
ಗಳನ್ನು ತೆಗೆದಿಡುವುದು. 
ಇಜ್ಮಾ : ಅಚ್ಚಳಿಯದ ಭಕ್ತಿಯಿಂದ ಲೋಕನಾಥನನ್ನು ಪೂಜಿಸುವುದು. 
ಸ್ವಾಧ್ಯಾಯ : ಧರ್ಮಗ್ರಂಥಗಳನ್ನು ಓದಿ, ಮನನ ಮಾಡುವುದು ; 
ಸಾ ಮಿಯ ಹೆಸರನ್ನು ಹಾಡುವುದು ಮತ್ತು ಕೇಳುವುದು. 
ಯೋಗ : ಪ್ರೀತಿ ಶ್ರದ್ಧೆಗಳಿಂದ ಶ್ರೀಮನ್ನಾರಾಯಣನಲ್ಲಿ ಮನಸ್ಸನ್ನು 
ಲೀನಮಾಡುವುದು. 


$ 


೧೧೨ ಹದಿಬದೆಯ ಧರ್ಮ 


ಶ್ರೀ ನೇದಮಾರ್ಗ ಪ್ರತಿಷ್ಠಾಪನಾಚಾರ್ಯ : 
ಸಂಧಿ ೯, ಪದ್ಯ ೫೧ 

ವಿಶಿಷ್ಟಾದ್ವೈ ತಮತವನ್ನು ಉದ್ಧರಿಸಿದ ಶ್ರೀ ರಾಮಾನುಜಾಚಾರ್ಯರು 
ಆದಿಶೇಷನ ಅವತಾರವೆಂದು ಮಾನ ರಾಗಿದ್ದಾರೆ. ಉತ್ತಮವಾದ ಭಕ್ತಿಯ 
ಆಚರಣೆಯಲ್ಲಿ ಜನರ ಮನಸ್ಸು ನೆಲಸುವಂತೆ ಮಾಡಿದ ಮಹಾತ್ಮರಿವರು. 

ಈ ಮಹಾನುಭಾವರು ಶ್ರೀ ಭೂತಪುರಿಯಲ್ಲಿ ಕ್ರಿ.ಶ. ೧೦೨೭ರಲ್ಲಿ 
ಉದಯಿಸಿದರು, ಬೇರೆ ಬೇರೆ ವಿದ್ವಾಂಸರ ಹತ್ತಿರ ತತ್ವ ವೇದಾಂತಗಳನ್ನು 
ಅಭ್ಯಾಸ ಮಾಡಿದರು. ಅಸಾಮಾನ್ಯ ದೆ ವಭಕ್ತಿಯುಳು. ಕಾರಣಪುರುಷರು. 
ಸಂನ್ಯಾಸವನ್ನು ಸ್ವೀಕರಿಸಿ * ಯತಿರಾಜ'ರೆಂದು. ಖ್ಯಾತಿಹೊಂದಿದರು. 
ಶ್ರೀರಂಗದಲ್ಲಿ ? ನೆಲಸಿದ್ದು ಕೆಳಗೆ ಹೆಸರು ಕಾಣಿಸಿರುವ ಪೂಜ್ಯ ಗ್ರಂಥಗಳನ್ನು 
ಬರೆದರು. 


೧. ವೇದಾಂತಸಾರ. 

೨. ವೇದಾರ್ಥ ಸಂಗ್ರಹ. 
೩. ವೇದಾಂತ ದೀಪ. 

೪. ಶ್ರೀ ಭಾಷ್ಯ. 

೫. ಗೀತಾ ಭಾಷ್ಯ. 


ಈ ಪೂಜ್ಮಪಾದರು ದಕ್ಷಿಣ ಹಿಂದುಸ್ಥಾನದಲ್ಲಿ ಸಂಚರಿಸಿ, ದಕ್ಷಿಣದ ಪ್ರಸಿದ್ಧ 
ಯಾತ್ಪಾಸ್ಕಳವಾದ ಮೇಲುಕೋಟೆ(ಯದುಗಿರಿ) ಯಲ್ಲಿ ಕೆಲವು ಕಾಲ 
ಎದ್ದರು, ಅನೇಕ ವಿಷ್ಣುದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿ 
ದರು. ಅಸಂಖ್ಯಾತರಾದ : ಶ್ರದ್ಧಾಳುಗಳಿಗೆ ಶ್ರೀವೈಷ್ಣವ ಮತದೀ ಕ್ಷೆಯನ್ನು 
ಅನುಗ್ರಹಿಸಿದರು. 


ಈ ಪುಣ್ಮಪುರುಷರು ಧಾರ್ಮಿಕ ಜೀವನದ ಪೋ ಭಕ್ತಿಯೆ ಮಹಿವೆಂ 
ಯನ್ನು ವಿವರಿಸಿದರು ; ದಾಸಭಾವದಿಂದ (ಪ್ರಪತ್ತಿ) ಶ್ರಿ ವಿಷ್ಣುವಿಗೆ ಶರಣು 
ಹೋದರೆ, ಎಂಥ ಪರಮಸುಖ ದೊರಕುತ್ತದೆ ಎಂಬುದನ್ನು ನಿರೂಪಿ 
ಸಿದರು. ಮೋ ಕ್ಷವನ್ನು ಹೊಂದುವ ಸಾಮರ್ಥ್ಯ ಎಲ್ಲರಿಗೂ ಇರುವುದೆಂದು 
ವಿಷದಪಡಿಸಿದರು. 


ಟಿಪ್ಪಣಿ . ೧೧೩ 


ವಿಶಿಷ್ಟಾದ್ವೈತ ಧರ್ಮಸಾಹಿತ್ಯಕ್ಕೆ " ಉಭಯವೇದ ವೆಂಬ ಹೆಸರೂ 
ಉಂಟು. ಸಂಸ್ಕೃತ ವೇದೋಪನಿಷತ್ತುಗಳು, ಇವುಗಳ ಜೊತೆಗೆ ಆಳ್ವಾರ 
ರೆಂದು ವಂದನೀಯರಾದ ಹನ್ನೆರಡು ಮಂದಿ ಭಕ್ತಕವಿಗಳ ಗೀತಸಾಹಿತ್ಯ 
(ತಮಿಳ್‌ ಪ್ರಬಂಧಂ, ದಿವ್ಮ ಪ್ರಬಂಧಂ) ಈ ಎರಡು ಬಗೆಯ ಗ್ರಂಥ 
ಸಮುದಾಯಗಳನ್ನು ಒಳಪಡಿಸಿಕೊಂಡು ಸಿದ್ಧಾಂತ ಪದ್ಧತಿಯನ್ನು 
ಕೂಲಂಕಷವಾಗಿ ಅಭ್ಯಾಸಮಾಡಿ, ಅದನ್ನು ಜನಕ್ಕೆ ಉಪದೇಶಿಸಿದ ಧರ್ಮ 


ಗುರುಗಳು ಶ್ರೀ ರಾಮಾನುಜರು. 


ಫೂರ್ವಕಥೆಗಳು 


ಸಂಧಿ ೨, ಪದ್ಯ ೪೬ | | 

ಆ ತ್ರಿಮೂರ್ತಿಗಳಾುಮಂತ್ರಿತ...... ಅತ್ರಿಯ ಸತಿಗನುಸೂಯಾ 
ದೇವಿಗೆ ಪುತ್ರರಾದರು ಪೂರ್ವದೊಳು. 

ಪ್ರರ್ಷಿಗಳಲ್ಲಿ (ಪ್ರ ಜಾಪತಿಗಳಲ್ಲಿ) ಒಬ್ಬರು ಮಹಾತ್ಮರಾದ ಅತ್ರಿಮುನಿ 
ಜು ಅವರ ಪತ್ನಿ ಮಹಾತೇಜೋವಂತಳೂ ಪರಮಪ ತಿವ್ರತೆಯೂ ಆದ 
ಅನಸೂಯಾದೇವಿ. ಅವಳೆ ಕೀರ್ತಿ ಸುರಲೋಕವನ್ನು ಮುಟ್ಟಿತು. 
ದೇವತೆಗಳನ್ನೂ ದೇವೇಂದ್ರನನ್ನೂ ಹೆದರಿಸಿತು. ಇಂದ್ರನು ತ್ರಿಮೂರ್ತಿ 
ಗಳಿಗೆ ಮೊರೆಯಿಟ್ಟನು. 

ಬ್ರಹ್ಮ ವಿಷ್ಣು ಮಹೇಶ್ವರರು ಭಿಕ್ಷುಕರ ವೇಷವನ್ನು ಧರಿಸಿದರು; ಮುನಿ 

ಸತಿಯನ್ನು ಪತಿವ್ರತಾ ಪರೀಕ್ಷೆಯಲ್ಲಿ ಒರೆಹಚ್ಚಿ ನೋಡುವೆವೆಂದು ಅತ್ರಿ 
ಮಹರ್ಷಿಯ ಆಶ್ರಮಕ್ಕೆ ಬಂದರು. ಯಷಿಗಳು ಅನುಷ್ಠಾನಕ್ಕೆ ನದಿಗೆ 
ಹೋಗಿದ್ದರು. ವೇಷಧಾರಿಗಳು ಯಷಿ. ಪತ್ನಿಯ ಹತ್ತಿರ ಇಚ್ಛಾಭೋಜನ 
ವನ್ನು ಬೇಡಿದರು. ಸಾಧ್ವಿ ಬಂದವರನ್ನು ಉಪಚರಿಸಿ, : ಆಗಲಿ ಎಂದಳು. 
ಆಕೆಯ ಪತಿ ಬರುವವರೆಗೆ ಯತಿಗಳು ಕಾಯಲು ಒಪ್ಪಲಿಲ್ಲ. ಆದ್ದರಿಂದ 
ಬಂದವರಿಗೆ ಊಟಕ್ಕೆ ಬಡಿಸಲು ಅನಸ ೂೊಯಾಮಾತೆ. ಸಿದ್ಧ ಛಾದಳು. 
ಬಂದವರು ಆಕೆ ವಿವಸ್ತ್ರಳಾಗಿ ಊಟಕ್ಕೆ ಬಡಿಸಿದರೆ ಮಾತ್ರ ಆಹಾರ ತೆಗೆದು 
ಕೊಳ್ಳುವೆವೆಂದು ಮುಷ್ಕ ರಮಾಡಿದರು. ಪರಮಪತಿವ್ರ ತೆ. ಬೆರಗಾದಳಂ, 
ಯೋಚಿಸಿದಳು. ಪತಿಯನ್ನು ನೆನೆದಳು, ಆತನ ತಪೋಬಲ ತನ್ನ ರಕ್ಷೆ 
' ಬೆಂಗಾವಲೆ:ದಳು. “ಅತಿಥಿಗಳು ನನ್ನ ಶಿಶುಗಳು' ಎಂದು ಭಾವಿಸಿ ವಸ್ತ್ರ 
ರಹಿತಳಾಗಿ ಊಟ ಬಡಿಸಲು ಬಂದಳು. (ಶ್ರೀಗುರು ಚರಿತ್ರೆ) ಪತಿಧ್ಯಾನ 
ಮಾಡಿ ಗೌರಿ ಪೂಜೆಮಾಡಿ ಇಟ್ಟಿದ್ದ ಕಮಂಡಲೂದಕವನ್ನು ಅತಿಥಿಗಳ 
ಮೇಲೆ ಚಿಮುಕಿಸಿದಳು.. ಮಹಾ ಪತಿವ್ರತಾ ಮಹಿಮೆ! ಅತಿಥಿಗಳು 
ಕೂಸುಗಳಾಗಿ ಆಡತೊಡಗಿದರು, ಅಳತೊಡಗಿದರು. ಅವರನ್ನು ಯಷಿಪತ್ನಿ 
ಮಾತೃವಾತ್ಸಲ್ಯದಿಂದ ಎತ್ತಿ ಆಡಿಸಿದಳು. ಅತ್ರಿಮಹರ್ಷಿ ಎಲೆಮನೆಗೆ 


೧೧೬ ಹದಿಬದೆಯ ಧರ್ಮ 


ಬಂದು ನಿಜಾಂಶ ತಿಳಿಸಿದರು. `ಶಿಶುಗಳು 'ಶ್ರಿಮೂರ್ತಿಗಳೆಂದು ದಿವ್ಯಜ್ಞಾನ 
ದಿಂದ ಅರಿತರು, ಅವರಿಗೆ ವಂದಿಸಿದರು. ಜಗತ್ಕಾರಣರು ನಿಜರೂಪ 
ತೋರಿಸಿ ವರವನ್ನು ಕೇಳಿರೆಂದರು. ನಿರಿಚ್ಛೆಯ ಮುನಿಗಳಿಗೆ ಏನೂ ಬೇಕಿರ 
ಲಿಲ್ಲ. ಅನಸೂಯಾದೇವಿ " ನೀವು ನನ್ನ ಪುತ್ರರಾಗಬೇಕು' ಎಂದಳು. 
" ತಥಾಸ್ತು 'ಎಂದರು. ಬ್ರಹ್ಮನ ಅಂಶವಾದ ಚಂದ್ರ, ವಿಷ್ಣುವಿನ ಅಂಶ 
ವಾದ ದತ್ತ್ಯ ರುದ್ರನ ಅಂಶವಾದ ದೂರ್ವಾಸರು ಈ ಖಷಿದಂಪತಿಗಳ 
ಕುಮಾರರಾದರು.. ಪರ್ಣಶಾಲೆಯನ್ನು ಬೆಳಗಿದರು. 


ಸಂಧಿ ೩, ಪದ್ಯ ೪೭ 
ಕಾನನದೊಳು ಕಡುಕಷ ಶವಡೆದು ಕ್ಟ ಜಾನಕಿ ಜಸವ ಪಡೆದಳು. 


ಸಂಧಿ ೨, ಪದ್ಯ ೪೭ 
ಜಿಕ » ಇ ಸೀತೆ ಬೆಂಕಿಯ ಪುಗೆ ಶೀತಳಮಾದುದು. - 


ವಿದೇಹರಾಜನಾದ ಜನಕನ ಮಗಳು, ಆಯೋಧ್ಯ್ಮೆಯ ದೊರೆಯಾದ 
ದಶರಥ ಮಹಾರಾಜನ ಸೊಸೆ, ದಶರಥರಾಮನ ಪತ್ನಿ, ಲಕ್ಷ್ಮಿಯ ಅವತಾರ, 
ರಾಮನು ತಂದೆಯ ಸತ್ಯವನ್ನು ಉಳಿಸಲು ಹದಿನಾಲ್ಕು ವರ್ಷ ವನವಾಸಕ್ಕೆ 
ಹೊರಟನು ; ಪತಿಪ್ರಾಣಳಾದ ಸೀತಾದೇವಿಯೂ ಆತನನ್ನು ಹಿಂಬಾಲಿ 
ಸಿದಳು. ಅಡವಿಯ ಕಷ್ಟಕಂಟಕಗಳನ್ನು ಸಹಿಸಿದಳ್ಕು ಪತಿಗೆ ಪ್ರೇಮಧಾರೆ 
ಎರೆದಳು. 

ರಾವಣನಿಂದ ಸೀತಾಪಹರಣವಾಯಿತು; ಕಪಿ ಸೈನ್ಮದ ಸಹಾಯದಿಂದ 
ಸೀತೆಯ ಸುದ್ದಿಯರಿತ ಶ್ರೀರಾಮನು ರಾವಣನನ್ನು ರಾಕ್ಷಸ ಕುಲಸಹಿತ 
ಸವರಿದನು. ಭೆಕ್ತಶ್ಲೇಷ್ಠ ವಿಭೀಷಣನನ್ನು ಲಂಕೆಗೆ ಅಧಿಪತಿಯನ್ನಾಗಿ 
ಮಾಡಿದನು. 

ದೊಡ್ಡ ಸಬೆಯೆದುರು, ವಿನಯದಿಂದ ಬಾಗಿ ಬಂದ ಜಾನಕಿಯನ್ನು 
ರಾಮನು ಆದರಿಸಲಿಲ್ಲ; ಪರಗೃಹವಾಸಕಾಲದ ಆಕೆಯನ್ನು ಶೀಲಚಾರಿತ್ರ 
ವನ್ನು ಕುರಿತು ಸಂದೇಹಗೊಂಡನು. ಮಿಥ್ಮಾಪವಾದ ನೀಗಿಕೊಳ ಲು ಸೀತೆ 
ಸಿದ್ಧಳಾದಳು, ತನ್ನ ಸತೀತ್ವವನ್ನು ಉಗ್ಗಡಿಸುತ್ತ ಧಗಧಗಿಸುವ ಅಗ್ನಿಯಲ್ಲಿ 


ಪೂರ್ವಕಥೆಗಳು ಸ ೧೧೭ 


ಬಿದ್ದಳು. ಅದು ಆಕೆಯನ್ನು ಬಾಧಿಸಲಿಲ್ಲ; ಬದಲು ಶ್ರೀಗಂಧದಂತೆ ತಪಾ 
ಯಿತು. 
ಸಂಧಿ ೨, ಪದ್ಯ ೪೮ 
ಹರನ ಸಾಹಸಕಂಜದೆ...... ಮಂ 
ಪೋರಿದುದು | 
ಎಸ ಭೀ ಪ್ರಣ್ಮಾಂಗನೆಯರ ಸ 
ಚ್ಚರಿತದ ಸಲಿಗೆಯಿಂದೈಸೆ 

ತಾರಕಾಸುರನ ಮಕ್ಕಳು ಮೂವರು : ತಾರಾಕ್ಷ, ಕಮಲಾಕ್ಷ ವಿದ್ಯುನ್ಮಾಲಿ. 
ಘೋರ ತಪಮಾಡಿ ಬ್ರಹ್ಮನನ್ನು ಮೆಚ್ಚಿಸಿದರು. ಅಮೋಘ ವರವನ್ನು 
ಪಡೆದರು. ಜಗವಿಜಯಿಗಳಾಗಿ ತ್ರಿಪುರಗಳನ್ನು ಕಟ್ಟಿದರು. 

ಇವು ಚಿನ್ನ, ಬೆಳ್ಳಿ, ಕಬ್ಬಿಣದಿಂದ ನಿರ್ಮಿತವಾದುವು ; ಚಕ್ರದಮೇಲೆ 
ನಿಂತು ಚಲಿಸುವಂಥವು; ಸ ರ್ಗ, ಅಂತರಿಕ್ಷ, ಪೃಥ್ವಿಯಲ್ಲಿ ಇರುವಂಥವು. 
ಇವು ಒಟ್ಟುಗೂಡುವುದು ಬಹು ಅಪೂರ್ವ: ಯುಗಕ್ಕೂಮ್ಮೆ ಹಾಗೆ 
ಒಂದೆಡೆಗೆ ಈ ತ್ರಿಪುರಗಳು ಸೇರಿದಾಗ ಒಂದು ಬಾಣದಿಂದ ಇವನ್ನು 
ಸುಡಬಲ್ಲ ದೇವಾಧಿದೇವನಿಂದ ಈ ಲೋಕಕಂಟಕರಿಗೆ ಸಾವು ಬರಬೇಕೆಂದು 
ವಿಧಿನಿಯಮವಿತ್ತು. ರಾಕ್ಷಸಪತ್ನಿಯರು ಶಿವಭಕ್ತಿಯರು, ಮಹಾ 
ಪತಿವ್ರತೆಯರು ಆಗಿದ್ದರು. ಬಹಳೆ ಕಾಲ ಮಹಾದೇವನ ಸಾಹಸವನ್ನು 
ಇವರ ತೇಜಸ್ಸಿನಿಂದ ತ್ರಿಪುರ ಅಡ್ಡಗಟ್ಟಿತು. ಹರನು ಬಹುಕಾಲ ಲಕ್ಷ್ಯ 
ಸಾಧನೆಮಾಡಿ ಒಂದೇ ಬಾಣದಿಂದ ಮುಪ್ಪರಗಳೆನ್ನು ಸುಟ್ಟುಹಾಕಿದನು. 
(ಶೈವ ಸುಧಾರ್ಣವ, ಪುಟ ೧೧೯.) | 


ಸಂಧಿ ೨, ಹದ್ಕ ೪೯ ಮತ್ತು ೫೦ 
ಧರ್ಮಗತಿಯ ತಾರತಮ್ಮವ ತಿಳಿವೊಡೆ........... 4 
...ನೀ ನಡೆ ಮಿಥಿಲೆಗೆ ಧರ್ಮವ್ಯಾಧನ ಬಳಿಗೆ. 
ಮಿಥಿಲೆಯ ಬಳಿ ಸಂದನು ಸಂತೋಷದೊಳು. 
ರಾಜಧರ್ಮಮೂರ್ತಿಯಾದ ಜನಕನ ಊರು ಮಿಧಿಲೆ, ಇದು ಧರ್ಮ ' 
ಸ್ಮಳ. ಬ್ರಾಹ್ಮಣನು ಧರ್ಮವ್ಕಾಧನು ಮಾಂಸದ ಅಂಗಡಿಯಲ್ಲಿಡ್ಡು ಆ 
12 


೧೧೮ ಹದಿಬದೆಯ ಧರ್ಮೆ 


ಸಾಮಾನಿನ ಮಾರಾಟ ಮಾಡುತ್ತಿದ್ದುದನ್ನು ಕಂಡನು. ವಿಪ್ಪನನ್ನು ನೋಡಿ 
ಅಂಗಡಿಕಾರನು ಅವನಿಗೆ ನಮಸ್ಕರಿಸಿದನು ; ನಿನ್ನನ್ನು ಆ ಪತಿವ್ರತೆ ನನ್ನ 
ಬಳಿಗೆ ಕಳಿಸಿದ್ದು ನನಗೆ ಗೊತ್ತಾಯಿತು ಎಂದನು ; ಈ ಸ್ಥಳ ನಿನಗೆ ಕುಳಿತು 
ಕೊಳ್ಳಲು, ತಕ್ಕದ್ದಲ್ಲ, ನನ್ನ ಮನೆಗೆ ಬರುವುದಾದರೆ ನಡೆಯೆಂದನು, 
ಬ್ರಾಹ್ಮಣನು ಒಪ್ಪಿ ಅಲ್ಲಿಗೆ ಹೋದಮೇಲೆ ಅರ್ಥ್ಯಪಾದ್ಯದಿಂದ ಆತನನ್ನು 
ಸತ್ಕರಿಸಿ ಸುಖಾಸನದಲ್ಲಿ ಅತಿಥಿ ವಿಶ್ರಮಿಸಿಕೊಳ್ಳಬೇಕೆಂದು ಬೇಡಿದನು. 


ಇವರಿಬ್ಬರಲ್ಲಿ ಧರ್ಮದ ರೂಪು, ರೀತಿ ವ್ಯಾಪನೆಯ ಬಗ್ಗೆ 
ಪ್ರಶ್ನೋತ್ತರಗಳು ನಡೆದುವು. ಅದರ ಸಾರಸಂಗ್ರಹವನ್ನು ಇಲ್ಲಿ ಕೊಟ್ಟು 
ಬ್ರಾಹ್ಮಣನ ಆಖ್ಯಾನವನ್ನು ಮುಗಿಸಲಾಗಿದೆ : 


ಧರ್ಮಕ್ಕೆ ಶ್ರುತಿ ಆಧಾರ; ಇದು ಅನಂತ ಶಾಖೆಗಳುಳ್ಳದ್ದು. 
ಆದ್ದರಿಂದ ಧರ್ಮವು ಅನಂತ, ನಿಗೂಢ. ಧರ್ಮದಲ್ಲಿ ಪ್ರೀತಿ, ಆಸಕ್ತಿ 
ಇಟ್ಟರೆ ಅದು ಮನುಷ್ಯನನ್ನು ಮಹೋನ್ನತನನ್ನಾಗಿ ಮಾಡಬಲ್ಲುದು 
ದೇವನನ್ನಾಗಿ ಮಾರ್ಪಡಿಸಬಲ್ಲುದು. ಆದ್ದರಿಂದ ಧರ್ಮ ಮನುಷ್ಯರಿಗೆ 
ತಾರಕ ಮತ್ತು ಉದ್ಧಾರಕ. 


ಧರ್ಮ ಕಾಲದೇಶಪ್ಪಸಂಗಗಳಿಗೆ ತಕ್ಕಂತೆ ರೂಪವನ್ನು ಬದಲಾಯಿಸಿ 
ಕೊಳ್ಳುತ್ತದೆ; ಸತ ಭಾಷಣ ಮಾಡುವುದು ಧರ್ಮ ; ಆದರೆ ಮದುವೆ 

ಸಮಯದಲ್ಲಿ ಮರಣಕಾಲದಲ್ಲಿ ಸುಳ್ಳಾಡಿದರೆ ಅದು ಅಧರ್ಮ 
ವಾಗುವುದಿಲ್ಲ.  ಸ್ವಧರ್ಮ( ಕುಲಧರ್ಮ)ದಲ್ಲಿ ನಡೆಯುತ್ತಿದ್ದರೆ 
ಹೀನವಂಶದವ ಉಚ್ಚ ವರ್ಣದವನಾಗುತ್ತಾನೆ. ಸ್ವಧರ್ಮದಿಂದ ಜಾರಿದರೆ 
ಮೇಲು ಜಾತಿಯವನು ಕೀಳು ಜಾತಿಯವನಾಗುತ್ತಾನೆ. 


ಹನಿಗಳ ಇದ್‌ ಶಿ ಇಗಿಗ ಣೆ ಇ * ಸಿ 
ಕುಲಧರ್ಮದ ವೃತ್ತಿ ಕ್ರೂರವಾಗಿದ್ದರೂ ಸಾಧುವಾದದ್ದೇ ; ಸೃಷ್ಟಿ 


ಪ್ರಾಣಿಗಳಿಂದ ; ನಿಬಿಡವಾಗಿದೆ; ಜ್ಞಾನಿಗಾದರೂ ಕೆಲಸಮಾಡುವುದು 


ತ್ರಾ 


ತಪ್ಪಿದಲ್ಲ, ಆದರಿಂದ ಕೇವಲ ಅಹಿಂಸೆಯನ್ನು ಆಚರಿಸುವುದು ಪ್ರಪಂಚ 
ಎಣಿ ೦ ಇ Ww 


ದಲ್ಲಿ ಸಾಧ್ಯವಿಲ್ಲ. ಅನಾಸಕ್ತಿಯಿಂದ ಕುಲದ ಕಸಬನ್ನು ನಡಸಿಕೊಂಡು 
ಹೋದರೆ, ಅವರ ಫಲ ಅಂಟದು, ಆತ್ಮೋನ್ನತಿಗೆ' ಪ್ರತಿಬಂಧಕವಾಗದು. 


ಪೊರ್ವಕಥೆಗಳು ೧೧೯ 


ವ್ಯಕ್ತಿ ಧರ್ಮ.--ಶಿಷ್ಟಾಚಾರಗಳನ್ನು ಪಾಲಿಸುವುದು ಸಾಧು 
ಸಹವಾಸ ಮಾಡುವುದು. ಯಜ್ಞ, ದಾನ, ' ತಪ, ವೇದಾಧ್ಯಯನ, 
ಭೂತದಯೆ, ಅಹಿಂಸೆ, ನಯ ನುಡಿ. ಇವುಗಳ ಆಚರಣೆ, ಆರ್ಜನೆಯೇ ' 
ಶಿಷ್ಟ ಶಚಾರವೆಂಬುದು, ಕಾಮಕ್ರೋಧಗಳನ್ನು ಗೆಲ್ಲುವುದೂ ಶಿಷ್ಟಾಚಾರದ 
ಒಂದು ಅಂಗವೇ ಆಗಿರುತ್ತದೆ. ಇಂಥ ಆಚಾರ, ಗುಣ ಬಲ ಉಳ್ಳವನು 
ಶಿಷ್ಟನು. ಶಿಷ್ಟಾಚಾರದಿಂದ ಯೋಗವುಂಟಾಗಿ ಜ್ಞಾನ ಲಭಿಸಿ ಸಂಸಾರ 
ಭಯ ತಪ್ಪುತ್ತದೆ. 


| 
ಗೃಹಸ್ಥಾಶ್ರಮ. ಧರ್ಮ.,--ತಾಯಿ ತಂದೆಗಳಲ್ಲಿ ತುಂಬ 
ಆದರವಿರಿಸುವುದು. ಅವರನ್ನು ಭಕ್ತಿಯಿಂದ ಕೇವಲ ಭೂದೇವರೆಂದು 
ಭಾವಿಸುವುದು. ಈ ಗುರುಜನರ ಸತ್ಕಾರದಿಂದ, ಇವರ ಸಂತೋಷ 
ಆಶೀರ್ವಾದಗಳಿಂದ ಮಗನಿಗೆ ಶ್ರೇಯಸ್ಸು ಉಂಟಾಗುತ್ತದೆ. ತಪೋಬಲ 
ಬರುತ್ತದೆ, ಪ್ರಜ್ಞಾಲಾಭವಾಗುತ್ತದೆ. 


ಉದಾ: ಧರ್ಮವ್ಯಾಧ. 


ಮೋಕ್ಷ ಧರ್ನು. “ಧರ್ಮನಿಷ್ಠೆ ಉಂಟಾಗಲು ರಾಗ ದ್ವೇಷ 
ಗಳನ್ನು ಬಿಡಬೇಕು; ಮಹಾತ್ಮರನ್ನು ಉಪಚರಿಸಬೇಕು. ಮೇಲೆ ವಿವರಿಸಿದ 
ಧರ್ಮಾಂಗಗಳನ್ನು ಅರಿತು ಆಚರಿಸಿದರೆ, ಇಂದ್ರಿಯಜಯವಾಗುತ್ತದೆ. 
ಚಿತ್ತ : ವಶವಾಗಿ ಪ್ರಸನ್ನವಾಗುತ್ತದೆ. ಧರ್ಮ ನಡಸಿಯೂ ಅತೃಪ್ತಿ 
'ಹೊಂದುವ ವ್ಯಕ್ತಿಯೇ ಜ್ಞಾನಿ. ಇಂಥವನು ಬ್ರಹ್ಮವಿದೈಯನ್ನು ಗ್ರಹಿಸು 
ತ್ತಾನೆ. ಆತ್ಮತತ್ವವನ್ನು ಗೊತ್ತುಮಾಡಿಕೊಳ್ಳುತ್ತಾನೆ. ಶುಭಾಶುಭಕರ್ಮಗಳ 
ಎಲ್ಲೆ ಬಲೆಗಳನ್ನು ಮಾರಿ ಪರಮಸುಖವನ್ನು ಹೊಂದುತ್ತಾನೆ. 


ಕರ್ಮಚಕ್ರ.--ಇದು ಉಂಟಾಗಲು ಪೂರ್ವಜನ್ಮ ' ಸಂಸ್ಕಾರ, 
ಪ್ರಾರಬ್ಧಗಳು ಕಾರಣ, ಒಳ್ಳೆಯ ಕೆಟ್ಟ ಕೆಲಸಗಳಿಂದ ವ್ಯಕ್ತಿಗೆ ಏಳು. 
ಬೀಳು ಉಂಟಾಗುತ್ತವೆ. ಧರ್ಮಜ್ಞಾ ನವೂ, ಆಚಾರವೂ ಇವುಗಳನ್ನು 
ಸರಿಮಾಡುತ್ತವೆ. ಇವುಗಳ ಫಲದಿಂದ ವ್ಯಕ್ತಿ ಸೆರೆಯಾಗದಂತೆ ಮಾಡುತ್ತದೆ. 
ಧರ್ಮದ ಬೆಳಕಿನಲ್ಲಿ ಶುಭಾಶುಭ ಕರ್ಮಗಳು ವೃತ್ಕಾಸಹೊಂದುತ್ತವೆ. 


೧೬೭೦ ಹದಿಬದೆಯ ಧರ್ಮ 


ಹೀಗೆ ಧರ್ಮವಿವರಣೆ ಮಾಡಿದನಂತರ ಧರ್ಮವ್ಯಾಧ ಬ್ರಾಹ್ಮಣನಿಗೆ 
ತನ್ನ ಮನೆಯಲ್ಲಿ ದೇವಾಲಯದಂತಿರುವ ಕೋಣೆಯನ್ನು ತೋರಿಸಿದನು. 
ಅಲ್ಲಿ ಆತನ ಮುಪ್ಪಿನ ತಾಯಿ ತಂದೆಗಳು ಕುಳಿತಿದ್ದರು. ಅವರಿಗೆ ನಮಸ್ಕರಿಸಿ 
ಆಮೇಲೆ ಬ್ರಾಹ್ಮಣನ ಪರಿಚಯ ಮಾಡಿಕೊಟ್ಟನು ; ಇವರು ನನ್ನ ಭಾಗದ 
ದೇವತೆಗಳು ಎಂದನು. ಅವನ ತಾಯಿ ತಂದೆಗಳು ವಿಪ್ತನನ್ನು ಸತ್ಕರಿಸಿದರು. 
ಧರ್ಮವ್ಯಾಧನು ಬ್ರಾಹ್ಮಣನಿಗೆ ಹಿತೋಪದೇಶವನ್ನು ಮಾಡಿದನು. “ನೀನು 
ಕುರುಡರಾದ ತಾಯಿ ತಂದೆಗಳನ್ನು ತೊರೆದು ವೇದಾಭ್ಯಾಸಕ್ಕೆಂದು ಹವಣಿ 
ಸಿದ್ದು ತಪ್ಪು. ಬೇಗ ಹಿಂದಿರುಗಿ ಅವರ ಶೋಕವನ್ನು ಹೋಗಲಾಡಿಸಿ, 
ಸಂತೋಷಪಡಿಸು ; ಎಂದರೆ ನಿನಗೆ ಮೇಲು, ಮಂಗಳ. ನನಗೆ ಧರ್ಮಜ್ಞ 
ನೆಂದು ಕೀರ್ತಿ ಬರಲು ನಾನು ಮಾತಾಪಿತರನ್ನು ಓಲೈಸುವುದೇ ಕಾರಣ ” 
ಎಂದನು. ಬ್ರಾಹ್ಮಣನು ಧರ್ಮವ್ಯೂಧನ ಮಾತಿನಂತೆ ನಡೆದನು. 

(ಮಹಾಭಾರತ ವನೆಪರ್ವ; ಅಧ್ಯಾಯಗಳು ೨೦೭-೨೧೪) 
ಸಂಧಿ ೩. ಪದ್ಯ ೪೬. 
ನಳನೊಳು ನಲ್ಮೆಯನೆಸಗಿ 
ಜಃ ಪೆಂಡಿರೊಳೆಣೆಯಿಲ್ಲದ ಕೀರ್ತಿಯ 
ತಳೆದೆಸೆದಳು ದಮಯಂತಿ. 

ಈಕೆ ವಿದರ್ಭದೇಶದ ದೊರೆಯಾದ ಭೀಮನೆಂಬವನ ಮಗಳು; ನಿಷಧ 
ದೇಶದ ದೊರೆಯಾದ ನಳನನ್ನು ಸ್ವಯಂವರದಲ್ಲಿ ಮದುವೆಯಾದಳು. ಈ 
ಅನುರೂಪ ದಂಪತಿಗಳು ಬಹುಕಾಲ ಸುಖದಿಂದಿದರು. ಕಲಿ ಮಹಿಮೆಯಿಂದ 
ನಳನು ತನ್ನ ತಮ್ಮನಾದ ಪುಷ್ಕರನೊಡನೆ ಜೂಜಾಡಿ ಅವನಿಗೆ ರಾಜ್ಯಕೋಶ 
ವನ್ನೆಲ್ಲ ಸೋತನು. ವನವಾಸಕ್ಕೆ ಹೊರಟನು. ಮಹಾಸಾಧ್ವಿಯಾದ 
ದಮಯಂತಿ ಆತನನ್ನು ಅನುಸರಿಸಿದಳು. ಇಬ್ಬರೂ ಅರಣ್ಯವನ್ನು 
ತಲುಪಿದರು. ಎ 

ಅಫ್ಲಿಯ ಕಷ್ಟಕೋಟರೆಗಳೆನ್ನು ಸಹಿಸಿ ಆಯಾಸಗೊಂಡು ದಂಪತಿಗಳು 
ಒಂದು ಕಡೆ ವಿಶ್ರಮಿಸಿದರು. ದಮಯಂತಿ ತೌರೂರಿಗೆ ಹೋಗೆಂದ 
ಗಂಡನ ಸಲಹೆಯನ್ನು ಒಪ್ಪಲಿಲ್ಲ, ಶ್ರಮದಿಂದ ಕಂಗೆಟ್ಟು ನಿದೆ 


N) 
ವ 


ಪೂರ್ವಕಥೆಗಳು | ದಿಶಂ 


ಹೋದಳು. ದುಃಖ ವಿಹ್ವಲನಾದ ನಳನು ಎಚ್ಚರವಾಗಿದ್ದನು. 
ಅಕೆಯನ್ನು ಅಲ್ಲಿ ಬಿಟ್ಟುಹೋದರೆ ದಾರಿತೋರದೆ ಅವಳು ತಂದೆ ಮನೆಗೆ 
ಹೋಗಿ ಸುಖಿಸುವಳಿಂದು ಎಣಿಸಿ ನಳೆನು ಹೆಂಡತಿಯನ್ನು ಬಿಟ್ಟು ನಡೆದನಂ. 
ದಿಕ್ಬಾಲರು ಆಕೆಯನ್ನು ರಕ್ಷಿಸಲೆಂದಂ ಕೋರಿದನು. 
, ನಿದ್ದೆಯಿಂದ ದಮಯಂತಿ ಎದ್ದಳು, ಪತಿಯೆನ್ನು ನೆನೆದು ಶೋಕಿಸಿ 
ದಳು, ಕಾಡುಮೇಡಿನಲ್ಲಿ ಅತನನ್ನು ಹುಡುಕಿದಳು. ಪ್ರಾಣಭಯ ಪರಾ 
ಭವಗಳೆನ್ನು ಎದುರಿಸಿದಳು. ಚೇದಿರಾಜನ ರಾಜಮಾತೆಯ ಹತ್ತಿರ 
ಸೈರಂಧ್ರಿ ಕೆಲಸಮಾಡಿಕೊಂಡು ಕೆಲಕಾಲವಿದ್ದಳು. 'ಆಮೇಲೆ ತಂದೆಯ 
ಕಡೆಗೆ ಹೋಗಿ, ಎರಡನೆಯ ಸ್ವಯಂವಠದ ಹಂಚಿಕೆಯಿಂದ ನಳೆನನ್ನು ಬರ 
ಮಾಡಿಕೊಂಡಳು. ತನ್ನನ್ನು ಅಡವಿಯಲ್ಲಿ ತ್ಯಜಿಸಿದನೆಂದು ಆತನನ್ನು 
ಪ್ರೀತಿಸುವುದನ್ನು ಬಿಡಲಿಲ್ಲ. 
| (ಮಹಾಭಾರತ : ಅಧ್ಯಾಯಗಳು ೫೩.೭೯) 

ಲೋಪಾಮುದ್ರೆ : ಸಂಧಿ ೩, ಪದ್ಯ ೪೯ 

ವಿದರ್ಭದೇಶದ ದೊರೆಯ ಮಗಳು, ಅಗಸ್ತ್ಯಮಹರ್ಹಿಗಳೆ ಪತ್ನಿ. 
ಮದುವೆಯಾದೊಡನೆ ಪೆತಿಯ ಇಷ್ಟದಂತೆ ದಿವ್ಮವೆಸ್ತಾಭರಣಗಳೆನ್ನು 
ತೆಗೆದೊಗೆದು ನಾರು ಸೀರೆಯನ್ನುಟ್ಟು ಮುನಿವೃತ್ತಿಯನ್ನು ಕೈಕೊಳ್ಳುವಳು. 
ಗಂಗಾತೀರದಲ್ಲಿ ಪತಿಯೊಡನೆ ಆನುಷ್ಕಾನಮಾಡುತ್ತಾಳೆ ; ಪತಿ ಶುಶ್ರೂಷೆ 
ಯಲ್ಲಿ ನಿರತಳಾಗುತ್ತಾಳೆ. 
ಸಂಧಿ ೫, ಪದ್ಯ ೫ | 

ಹಿಮಾಲಯಜನಕರು ಪೆರಮಪತಿವ್ರತೆಯರೂ  ಲೋಕಪೂಜ್ಕರೂ 
ಆದ ಪಾರ್ವತಿ ಜಾನಕಿಯರಂಥ ಮಕ್ಕಳನ್ನು ಪಡೆದು, ಇಂಥವರ ತಂದೆಗಳು 
ಎಂಬ ಖ್ಯ್ಕಾತಿಮಹಿಮೆಯನ್ನು ಪಡೆದರು. 
ಸಂಧಿ ೬, ಸದ್ಯ ೧ 

ಅವನಿಗಿಳೆಯುಮಾಗಸಮುಮಳತೆಗೊಳುವಾ ವೇಳೆಯೊಳಡಿಗಳಿಗೆ 
'ಪಾವುಗೆ ಯಂತಳವಟ್ಟು ತೋರಿದುವಾ ದೇವ. 

ವಾಮನಾವತಾರದ ಕಥೆ. ಭಗವಾನ್‌ ವಿಷ್ಣುಮಹರ್ಷಿ ಕಶ್ಯಪರ 
ಕುಮಾರನಾಗಿ ಜನಿಸಿದನು. ದೈತ್ಕಾಧಿಪತಿಯಾದ ಬಲಿಯನ್ನು ಸೋಲಿಸ 


ಪಿತ: ಹದಿಬದೆಯ ಧರ್ಮ 


` ಲೆಂದು ವಟು ವಾಮನನ ರೂಪಿನಿಂದ ಆ ರಾಕ್ಷಸೇಂದ್ರನ ಸಭೆಗೆ ಬಂದನು. 
ಅತಿಥಿಗೆ ಏನು ಇಷ್ಟವೆಂದು ಬಲಿ ಪ್ರಶ್ನಿಸಿದನು. ಮೂರು ಪಾದದಷ್ಟು 
ಭೂಮಿ ತನಗೆ ಸಾಕೆಂದನು. ಬಲಿ ಕೊಟ್ಟೆನೆಂದು ದಾನದ ನೀರನ್ನು 
ಬಿಟ್ಟನು. ಆಮೇಲೆ ಸ್ವಾಮಿ ತ್ರಿವಿಕ್ರಮನಾಗಿ ವಿರಾಡ್ರೂಪ ಧರಿಸಿ ಭೂವಿಂ 
ಆಕಾಶಗಳನ್ನು ಎರಡು ಹೆಜ್ಜೆಗಳಿಂದ ಆಕ್ರಮಿಸಿದನು. ಮೂರನೆಯ 
ಹೆಜ್ಜೆಯನ್ನು ಬಲಿಚಕ್ರವರ್ತಿಯ ಶಿರದಲ್ಲಿಟ್ಟನು. 
(ಭಗವತಾಮೃತ: ಪುಟ ೨೭೫) 
ಸಂಧಿ ೯, ಪದ್ಯ ೨೭ ; 
ಆ ಕ್ಷಣದೊಳು ಶುಕಮುನಿಯಡಿಗೆರಗಿ ಪರೀಕ್ಷಿತನಿಂತು ಕೇಳಿದನು. 
ಶ್ರೀ ಶುಕರು ವ್ಯಾಸಮಹರ್ಷಿಗಳ ಪುತ್ರರು. ತಂದೆ ಇವರಿಗೆ ಭಾಗವತ 
ವನ್ನು ಹಾಡ ಕಲಿಸಿದರು. ಜನಕ ನಾರದರಿಂದ ಇವರು ಪರಮಜ್ಞಾನವನ್ನು 
ಹೊಂದಿದರು ; ಜೀವನ್ಮುಕ್ತರಾದರು. ತ್ರಿಲೋಕಸಂಚಾರಿಗಳಾದ ಇವರು 
ಅಕಸ್ಮಾತ್ತಾಗಿ ಪರೀಕ್ಷಿತ ಮಹಾರಾಜನಲ್ಲಿ ಬಂದರು. ಮುನಿಶಾಪದಿಂದ 
ಏಳು ದಿನಗಳಲ್ಲಿ ಸಾಯಲಿರುವ ಆ ರಾಜರ್ಷಿಗೆ ಭಗವಾನ್‌ ವಿಷ್ಣುವಿನ 
ಮಹಿಮೆಯನ್ನು ತಿಳಿಸುವ ಭಾಗವತವನ್ನು ಶ್ರವಣಮಾಡಿಸಿ ಧನ್ಯನನ್ನಾಗಿ 
ಮಾಡಿದರು. 
[ಶ್ರೀ ಮಹಾಭಾರತಸಾರ: ಅಧ್ಯಾಯಗಳು ೧೫೧-೧೬೦ ಮತ್ತು 
Srimad Bhagavata condensed-pp. 10, 13, 
19 and 20.] 1 
ಸಂ 
iS ಖಟ್ಕಾಂಗನೆಂಬರಸು ..«« ಎ.ಎ 
ಕುಂದದೆ ಭಜಿಸಿ ಮುಕುಂದನ ಚರಣವ ಸಂದನು ಪರಮಪದವಿಗೆ. 
ಖಟ್ವಾಂಗನು ಇಕ್ಷ್ವಾಕುವಂಶದ ಸಾರ್ವಭೌಮನು. ದೇವ ದೈತ್ಯರ 
ಯುದ್ದದಲ್ಲಿ ಇಂದ್ರನಿಗೆ ನೆರವಾದನು. ದೇವತೆಗಳು ಪ್ರಸನ್ನರಾಗಿ 
ವರವನ್ನು ಕೇಳಿಕೋ ಎಂದರು. ಚಕ್ರವರ್ತಿ ಅವರಿಂದ ತನ್ನ ಆಯುಷ್ಯ 
ಎರಡು ಗಳಿಗೆ ಮಾತ್ರ ಉಳಿದಿದೆಯೆಂದು ತಿಳಿದನು. ವಿರಕ್ತನಾಗಿ 
ಭಗವಾನ್‌ ನಾರಾಯಣನನ್ನು ಏಕಾಗ್ರಮನದಿಂದ ಧ್ಯಾನಿಸಿ ಮೋಕ್ಷವನ್ನು 
ಹೊಂದಿದನು. 


2 
ಗ 
2 

ef 
ಖಿ 
lo 


ಅಕಲುಪೆ 
ಅಕ್ಕೆ 
ಅಗರೆ 
ಅಗ್ರ 
ಅಡಕ 
ಅಡೆಸು 
ಅಡಿ 
ಅಣ್ಣು 
ಅಣುಗ 


ಅತಿಥಿ 
ಅದ್ದಿ 


ಅಧವ 
ಅನಿಬರು 
ಅನು 
ಅನುನಯ 
ಆನುಪವಮೆ 
ಅನುರಾಗ 
ಅನುವದಿಸು 
ಅನುವೃತ್ತಿ 
ಅಪಾಂಸುಲೆ 
ಅಬಲೆ 
ಅಮರ್ದು 
ಅರಿದು 
ಅಲ್ಲಗಳೆ 
ಅಲುಗು 
ಅಲೆಗೆಯ" 


ಶಬ್ದಕೋಶ 


೧.೧೪ 


೫.೨೦, ೯.೫೭ 


3.3 
೨.೩೩ 
೪.೬ ೬.೪೨ 
೯.೩೦ 


೩ ೧೫, ೪.೩೯ 
ರ 


೪.೩೪ 


೮.೩೨ 
೧.೪ 


೮.೩.೨ 
೧.೪೭, ೪.೫ 
೪.೩೭ 
೬.೪೦ 
೩.೧ 
೭.೪೨ 
೫.೩ 
೪.8, 
ಬೀಚ 
೪.೪೭ 
೫.೦ 
BN 
ಹಿ 
೭.೧೯ 


೫.೩೩ 


ಮಲಿನತೆಯಿಲ್ಲದೆಬಳು 
ಆಗಲಿ 

ಸಂ, ಅಗ್ರಹಾರ 

ತುದಿ, ಶ್ರೇಷ್ಠ 

ವಿಧೇಯತೆ, ಹತೋಟಿ 

ಒದಗು, ಸಂಭವಿಸು 

ಪಾದ, ಕಾಲು 

ಲೇಪನ, ಬಳಿಯುವುದು 

ಮಗ, ಪ್ರೀತಿಯವನು 
ಕರಸಿಕೊಂಡು ಮನೆಗೆ ಬಂದವನು 
ಬೆಟ್ಟ, ಗುಡ್ಡ 

ದೀನ, ಪೋಷಕರಿಲ್ಲದವ 
ಅಷ್ಟರೂ, ಎಲ್ಲರೂ 


ಬಲವಿಲ್ಲದವಳು, ಹೆಂಗಸು 
ಸಂ. ಅಮೃತ 

ಕಷ್ಟ, ಅಸಾಧ್ಯ 
ಹೀಯಾಳಿಸು, ಕಡೆಗಣಿಸು 
ಅಲುಗಿಸು, ಕದಲಿಸು 
ಒಂಸೆಮಾಡು 


ಅಳವು 
ಅಳವಡು 
ಅಳ್ಕರು 
ಅಳಿ 
ಅಳುಕು 
ಅಂಕೆ 
ಅಂಗವಿಸು 
ಅಂಗಹಾರ 
ಅಂಗೆ 
ಅಂಡಲೆ 
ಅಂದ 
ಅಂಬುಜ 


ಆನ್‌ 
ಆಪು 
ಆರಭಟಿ 
ಆಯ 
ಆರ್‌ 
ಆರಯ್‌ 


ಆರೋಗಣೆ 


ಹೆದಿಬದೆಯೆ ಧರ್ಮ 


೪.೪೬ 
೪.೧೦ 
೧-೧೫ 


೭-೩೦ 
೫. ೭.೨೬ 
೭-೨೮ 

೮-೩ 

೨-೩೭ 

೭.೨೩ 

೫-೪೦ 

೬.೧೮ 

೧.೨೬ 

೬.೨೨ 

೮-೨೨ 

೪.೫, ೮.೪೭ 
೨.೪೧, ೩.೧೪ 
೩.೪ 


೧.೩೭, ೩.೫ 
೧.೧೬, ೫.೩೨ 
೪.೩ 
೧-೪೪ 

೪.೩೬ 

೩.೨೫ 
೩.೨೬, ೬.೪೨ 
೩.೨೫ 
೨.೨೯, ೩.೩೬ 
೪.೪೮ 

೮-೧೪ 


ಇಲ್ಲೆ ಭೂಮಿ 


ಅವಮಾನ 

ರಾಜ್ಯ, ಭಂಡಾರ, ಸೈನ್ಯ, ಆನೆ 
ಕುದುರೆ, ಛತ್ರ, ಚಾಮರ, ಪಲ್ಲಕ್ಕಿ 

ಮುಳುಗಿ (ಧಾತು, ಆಳ್‌ ) 

ಸಂಕಟ, ದುಃಖ 

ಬಲ, ಶಕ್ತಿ 

ಹೊಂದು 

ಮಮತೆ 

ನಾಶವಾಗು 

ಹೆದರಿಕೆ, ದಿಗಿಲು ” 

ಹಿಡಿತ, ಸಾ ಧೀನ 

ಹೊಂದಿಸು 

ಅಂಗವಿಕ್ಷೇಪ 

ಒಡಲು, ದೇಹ 

ಪೀಡೆ, ತೊಂದರೆ 


. ತಾಳು, ಧರಿಸು 


ಹ, ಗ. ಆರ್ಪು, ಸಾಮರ್ಥ್ಯ. 
ಅಬ್ಬರ 

ವರಮಾನ, ಹುಟ್ಟುವಳಿ 
ಕೂಗ್ಕು ಗರ್ಜಿಸು ಶಕ್ತನಾಗು 
ಯೋಚಿಸ್ಕು ವಿಜಾರಮಾಡು 


ಊಟ 


ಶಬ್ದಕೋಶ ೧೨೫ 

ಆಲಿ ೭.೪೪ ಕಣ್ಣುಗುಡ್ಡೆ 

ಆಲಿಸು ೨.೫೧ ಕೇಳು 

ಅಸುರ ೩.೨೧ ಜುಗುಪ್ಸೆ 

ಜ್ರ 
ಇಂಗದಿರ ೨.೨ ಇನಿದು--ಕದಿರ್‌... ಅ ಎ ತಂಪಾದ 
ಕಿರಣವುಳ್ಳವ [ಚಂದ್ರ] 
ಇಂಗಿತ ೫-೩೮, ೬-೨೨ ಆಶಯ, ಅಭಿಪ್ರಾಯ, ಮನೋಭಾವ 
ಇಂಗೋಲ ೨-೨ ಇನಿದು ಕೋಲ್‌ -- ಅ ಇ ಕಬ್ಬು 
ಬಿಲ್ಲಾಗಿ ಉಳ್ಳವ, ಮನ್ಮಥ 

ಇಂದೀವರ ೪-೨ ಕನ್ನೈದಿಲೆ 

ಇಂದು ಜು ಚಂದ್ರ 

ಇನಿಯ ೩-೩ಲ್ಕ ೪-೨೨ ಪ್ರಿಯ 

ಇಂಪುಗೊಳ್‌ ೭-೫ ತಾಳ್ಮೆ ಹೊಂದು, ಸುಖಪಡು 
ಇಂಬ ೨-೧೬ ಅವಕಾಶ, ಎಡೆ 

ಇರವು ೨-೪೩ ಸ್ಥಿತಿ 

ಇರುಳು ೮-೫೦ ಕತ್ತಲೆ 

ಇಹ ೫-೪೮ ಈ ಲೋಕ, ಐಹಿಕ 

ಬ 
ಈಡು ೯೭ ಪಾತ್ರ, ಸಮ. 
ಈಡಾಡು ೭-೨೫ ಎಸ್ಕೆ ಬೀಸಾಡು 
ಉ 
ಉಗ್ರ ೨-೨೮, ೭-೨೨, ಕ್ರೂರ, ಕಠಿಣಪಾದ 
೯-೪೪ 

ಉಗು ೭-೪೫ ಸುರಿ, ಸ್ಪವಿಸು 

ಉಜ್ಜುಗ ೩-೩೯, ೮-೩೬ ಸಂ. ಉದೊ ಗ; ಕೆಲಸ 

ಉಡಿ ೨.೮ ಒಡೆ, ಮುರಿ 

ಉಡುಗು pe ಕುಗ್ಗು, ಕಡಮೆಯಾಗು 

ಉದ್ಧಂಡ ೪.೪೧ ಹೆಚ್ಚಿಕೊಂಡಿರುವ, ಗರ್ವಿಷ್ಟೆ 
ಉನ್ನತ್ಲಿ ೫.೨೫ ದೊಡ್ಡಸ್ತಿಕೆ, ಘನೆ 


ಹದಿಬದೆಯ ಧರ್ಮ 


೮೨೯ 
೮-೨೬ 
೭.೨೦ 
೨೨೨, ಈ 
ಐಪಿ 


೬-೨೫ 
೪.೪೨ 
೧-೪೫, ೫-೪೩ 


೨.೧೪, ೪.೩೭, 
೭.೪೭ 
೩.೪೩, ೭.೩೧ 
೨.೨೬, ೩೪೬ 
೧.೨೮, ೬.೪೦ 
೭.೩೧ 
೨.೧, ೬.೨೨ 
೬.೫೦, ೭-೪೮ 
೭-೪೭ 
೪.೧೯ 
೨.೭, ೭-೩೩ 
೫.೩೭ 
೨.೮, ೪.೨೬, 
೬.೨೪, ೭.೫ 
೨.೩೫, ೩-೧೬, 
೪.೩, ೭.೧೧ 
೧.೧೦, ೨-೩೧, 
೩.೪೬ 
೪-೪೭ 
೧.೨೧, ೫-೧೯ 


ಸಾಮಾನು, ಸಲಕರಣೆ 
ಪದಾರ್ಥ 
ದುಡುಕು 


` ಹೆಚ್ಚು 


ಜ 
ಶಬ್ದಮಾಡು, ಧ್ವನಿಮಾಡು 


ಊ 


ತಿನ್ನಿಸು ಊಟಮಾಡಿಸು 
ಕುಂದ್ಕು ಲೋಪ 
ಸೇವೆ, ಪರಿಚರ್ಯೆ 


ಸ್ಥಳ ಅವಕಾಶ 


ಯೋಚಿಸು, ಹಂಬಲಿಸು 
ಸಮ, ಸರಿ 
ಆಂತಃಕರಣ, ಪ್ರೇಮ 


ನಮಸ್ಕರಿಸು, ಬಾಗು 
ದೂರ, ಅಂತರ, ಭೇದ 
ಪ್ರಭು, ಸ್ವಾಮಿ 

ಸುರಿ ಹನಿಸ್ಕು ಯಾಚಿಸು 
ಗಾಳಿ 

ಸಂಬೋಧನೆ : ಎಲೇ! 
ಕೆಲಸ್ಕ ಸಾಮರ್ಥ್ಯ 


ಮಾಡು 
ಹೊಳ್ಳೆ ಪ್ರಕಾಶಿಸು 


ಚಿಕ್ಕತನ್ಕ ಬಾಲ್ಕ 
ಬಯಸು ಆಶಿಸು 


ಶಬ್ದಕೋಶ ೧೨೭ 


ಹ 


ಐ 
ಏಳಿಸು ೨-೭ ತಿರಸ್ಕರಿಸು 
ಏಳ್ಸೆ ೨೫೧, ೫-೮ ಹೆಚ್ಚಳ, ಅಭಿವೃದ್ಧಿ 

ಐ 
ಐಸಲೆ ೧-೨೯, ೨-೧೫ ಅಲ್ಲವೆ 
ಐತರು ೭.೩ ಹತ್ತಿರಕ್ಕೆ ಬರಂ 
ಐದೆ ೧.೩೮ ಚೆನ್ನಾಗಿ 

೩ಓ 
ಒಗೆ ೧.7, ೫-೦೦ ಹುಟ್ಟು, ಉಂಟಾಗು 
ಒಡಬಡು ೩.೨೦ ಸಮ್ಮತಿಸು, ಒಪ್ಪು 
ಒಡರಿಸು ೩.೧೫, ೫.೬, ಉಂಟಾಗು, ಉಂಟುಮಾಡು, ಮಾಡಿಸು 

೬.೪೮ 
ಒತ್ತು ೧-೨೮,-೪-೮ ಹತ್ತಿರ, ನಿಕಟ 
ಒದವಿಪುದು ೩.೧೧ ಒದಗಿಸುವುದು 
ಒಪ್ಪ ೭.೧೬, ೮.೩೭ ಚೆಲುವು, ಮೆರುಗು 
ಒಯ್ಯನೆ ೩.೧೬; ೮.೩೬ ಮೆಲ್ಲಗೆ, ಮೃದುವಾಗಿ 
ಒರಲು ೭.೨೫ ನರಳು, ಸಂಕಟಪಡು 
ಒರೆ | ೭-೨೩ ಹೇಳು 
ಒಲವು ೩.೨೦ ಪ್ರೀತಿ 
ಒಲುಮೆ ೬-೨೦ ಪ್ರೇಮ 
ಒಲೆ ೮.೩೭ ಬಾಗು, ಬಳುಕು 
ಒಸೆ ೪.೨೬, ೫.೧೦ ಪ್ರೀತಿಸು, ಪ್ರಸನ್ನವಾಗು 
ಒಳವು ಕ.೨೨ ಉಂಟು 
ಹ 

ಓ ೩.೪೮ ಪ್ರೀತಿಸು 
ಓಪ ಕ ಪ್ರಿಯ, ಪತಿ 
ಓರಗೆ ೪.೨೩ ಸಮಾನ, ಒಂದೇ ವಯಸ್ಸಿನ 


ಓರಂತೆ ೧.೩೦, ೫೪೫ ಚೆನ್ನಾಗಿ 


ಹದಿಬದೆಯ ಧರ್ಮ 
ಓವು ೪.೪೫ ಸಾಕು, ಕಾಪಾಡು 
ಓಸರಿಸು ೩.೨೧ ಹಿಮ್ಮೆಟ್ಟು, ಪಕ್ಕಕ್ಕೆ ಸರಿ 
ಫೆ 
ಕಕ್ಕಸ ೨.೨೮ ೪ ಸಂ, ಕರ್ಕಶ ; ಶ್ರಮ, ದುಷ್ಟತನ 
ಕಜ್ಜ ೮.೩೫ ಸಂ. ಕಾರ್ಯ 
ಕಟ್ಟಾಣಿ ೧.೨೭ ಚಿನ್ನದ ಮಣಿಗಳಿಂದ ಮಾಡಿದ ಸರೆ 
ಕಡಲು ೬೨ ಸಮುದ್ರ 
ಕಡೆಗಣಿಸು ೫.೨, ೬.೯ ಆಲಕ್ಷ್ಯ ಮಾಡು 
ಕದುಬು ೧-೨೫, ೩-೧೧, ಉತ್ಸಾಹ, ಚಿಂತೆ, ಆಗ್ರಹ 
೭.೩೨ 
ಕನಲು ೩.೧೮, ೬-೪೦ ಸಿಟ್ಟಾಗು, ಕೋಪಿಸು 
ಕಬ್ಬ ೧.೨೯: ಸಂ, ಕಾವ್ಯ 
ಕರ ೬೩೬, ೭.೧೬, ಇಂದ್ರಿಯ 
೮.೨೩ 
ಕರೆಗಣ್ಮು ೭.೨ ದಡವನ್ನು ತೊಳೆ 
ಕಲ್ಪ ೭-೨೬, ೮.೪೦ ಬಹು ಕಾಲ, ಸಾವಿರ ಯುಗಗಳಷ್ಟು 
ಅವಧಿ 
ಕಲೆ ೮.೪೦ ನಿಮಿಷ 
ಕವಿ ೧.೨೧, ೩೬.೪೩ ಮುಸುಕು, ದಟ್ಟವಾಗು 
ಕವೆಕೋಡು ೩.೨೪ ಮೋಸ್ಕ ತಟವಟ 
ಕಾತರಿಸು ೭-೩೨ ತಹತಹಪಡು, ಕಳವಳಿಸು 
ಕಾಪು ೪೭ ೮.೩೮ ಕಾವಲು, ರಕ್ಷಣೆ 
ಕಾರ್ಪಣ್ಯ ೩.೧೮ ಬಡತನ, ದೈನ್ಯ 
ಕಾಯ ೪.೩೦, ೭.೧೧ ಒಡಲು, ಶರೀರ 
ಕಾಳಾಂಜಿ ೧.೧೬ ಉಗಿಯುವ ಪಾತ್ರೆ 
ಕಿಟ್ಟು ೫.೨೩ ಸೋಂಕ್ಕು ಸ್ಪರ್ಶಿ 
ಕಿಲುಬು ೮.೨೪ ಕಪ್ಪು, ಕಳಂಕ, ಕರೆ 
ಕುಂಚ ೧.೧೬ ಚಾಮರ 
ಕುತ್ತ ೪.೨೧ ತಪ್ಪು, ದೋಷ, ಸಂಕಟ ರೋಗ 
ಕುರುಪು ೫.೪೮, ೮.೪೪ ಗುರುತು, ನೆನಪು 


ಕುಲಪಾಲಿಕೆ 
ಕೂತು 


ಕೂರ್ಮೆ 
ಕೃಚ್ಛ ಕ 
ಕೆಳದಿ 
ಕೇಣ 
ಕೇಳಿ 
ಕೈಗೆಡೆ 
ಕೊಂಕು 
ಕೊನಬು 


ಕೊನರು, ಕೊನರಿಸು 


ಕೋಟಲೆ 
ಕೋವಿದ 
ಕಂಪು 


ಖತಿ 


ಗಡಣ 
ಗನ್ನಗದುಕ 
ಗರತಿ 


ಗಲಗು 
ಗಳಪು 
ಗಾಡಿ 
ಗಾಂಪ 
ಗಾರುವಡು 
ಗಾವಿಲ 
ಗಾವುದ 
ಗ್ರಾಸ 


ಶಬ್ದಕೋಶ ೧೨೯ 


೨.೩೬, ೮.೨೫ 
೨.೩೪ 


೩-೩೮, ೫.೪೯ 
೨.೧೩ 

೭.೭ ೮೪೫ 
೪.೪೨, ೭-೨೦ 
೩-೪೮ 

೪. ೨೪ 
೬-೧೮ 
೩-೩೮ 
೨.೩೩, ೩-೨೩ 
೬-೧೨ 
೪-೪೧, ೫-೧೧ 
೧-೨೬ 


೨-೪೪, ೩.೨೮ 


೫.೨, ೭೬.೧೯ 


೩.೨೨ 


೩.೩೩, ೪-೩೬ 
೭೯ 

೩.೨೮, ೬-೨೩ 

೨-೩೯ 

೬-೨೧ 


ಪತಿವ್ರತೆ 
(ಧಾತು; ಕೂರ್‌) ತೀಕ್ಷ್ಣವಾಗಿ ಇಷ್ಟ 


ಕುಶಲ, ನಿಪುಣ 
ಪರಿಮಳ, ಸುವಾಸನೆ 


ಚೆಲುವು, ಸೊಬಗು 
ಬಹಳ ದಡ್ಡ 

ಬಿರುಸಾಗು, ಕಠಿಣವಾಗು 
ಸಂ, ಗ್ರಾಮೀಣ ; ಮೂಢ 
ಹೆರಿದಾರಿ (೩ ಮೈಲಿ) 
ತುತ್ತು ಆಹಾರ 


೧೩೦ 


ಗಾಳು 

ಗೀಷ್ಪತಿ 
ಗುಣಕರುಗೊಳ್‌ 
ಗೈಮೆ 


ಘರಿಕ್ಕನೆ 
ಘಳಿಲನೆ 


ಮ್‌ 
ಚತುಷ್ನಪ್ಪಿ 


ಚರಾಚರ 


ಚಲ್ಲ 

ಚಾದಗೆ 
ಚಾಂದ್ರಾಯಣ 
ಚಾರಿವರೆ 
ಚುನ್ನ 
ಚೆಂಬೊನ್ನು 


ಚೊಲ್ಲೆಹ 


ಛಲ 


ಹದಿಬದೆಯ ಧರ್ಮ 


೬_೧೪ 
೬-೨೬ 
೨.೧೩ 
೩.೩೭ 
೪-೧೩, ೯.೭ 
೧೨೫ 


೭.೧೮ 


ಕೀಳು, ದುಷ್ಟ 
ಬೃಹಸ್ಪತಿ 

ಇಷ್ಟವಾಗು, ಪ್ರೀತಿಪಡು 
ಕೆಲಸ ದುಡಿಮೆ 


ಸರ್ರನೆ, ತಟ್ಟನೆ 
ಬೇಗನೆ 


ಅರುವತ್ತುನಾಲ್ಕು 

ಜಂಗಮ ಸ್ಥಾವರ, ಚಲಿಸುವ 
ನೆಲಸಿರುವ 

ಸರಸ 

ಸಂ, ಚಾತಕ 

ಒಂದು ವ್ರತ ನೇಮ 

ಸುತ್ತಾಟ 

ಸುಳ್ಳು 

ಕೆಚ್ಚನೆಯ - ಪೊನ್‌ ಆಚೆಂಬೊನ್‌ 
(ಚಿನ್ನೆ, ಬಂಗಾರ) 

ತುರುಬು 


ಹಟ್ಕ ಮೊಂಡತನ 


ಸಂ ಯಶಸ್‌, 
ಸಂ, ಧ್ಯಾನ 
ಸಂ. ಯಾಮ ತೆ 
ಮೂರು ಗಂಟೆಗಳ ಕಾಲ 
ಸಂ. ಜ್ಯೋತ್ಸ್ನಾ ಪಕ್ಷಿ; ಚಕೋಠ 
ಸಂ, ಯೋಗಿ 


ತಿಲಕ 
ತೀವು 
ತುಂಗ 
ತುಡುಕು 


ತುರುಚನ ಗಿಡು 


ತುರು 
ತೆಂಕಣ 
ತೆಶ್ತಿಗ 
ತೆರ 
ತೇಜಿ 
ತೋಟಿ 


ದುಗುಲ 
ದ್ಯೂತ 
ದೆಸೆ 


೬.೩, ೮.೩೫ 


ಶೆಬ್ದಕೋಶ ೧೩೧ 
ಯವ್ವನ, ಪ್ರಾಯ 
ಗುಂಪು, ಸಮುದಾಯ 


೬-೮ 


೯-೨೨ 


೫.೧೧, ೭.೪೮ 
೧-೪೩, ೭-೨೬ 
೬-೨೮ 
೬.೨೬ 
೭ 
೩-೧೫ 
೩.೪೬ 
೯.೩೮ 


೯.೨೫ 
೮.೧೦ 
೮.೧೪ 
೨.೩೦ 
೬.೩೮ 
[A 


೮.೮, ೯-೫೩ 


೧-೭ 
೪.೨೧ 
೪.೪೬ 
೨.೮ 
೬.೭ 

ದ 
೫.೨೦್ಕ ೬-೪೩ 
೩.೪೮ 
೪.೩೦ 


ಕುತೂಹಲ ಆತುರ 

ತಡಮಾಡು 

ತಾಳು 

ಆಧ್ಯಾತ್ಮಿಕ ಆಧಿದೈವಿಕ ಆಧಿಭೌತಿಕ 
ಸಂಬಂಧವಾದೆ ತೊಂದರೆಗಳು 
ಸಂ. ತಾಲುಕಾ ; ಗಂಟಲು 

ಹಣೆಬೊಟ್ಟು, ಲಾಂಛನ 

ತುಂಬು 

ಶ್ರೇಷ್ಠ, ಎತ್ತರವಾದ 

ಹಿಡಿ ಮುಟ್ಟು 

ದುಸ್ಪರ್ಶದ ಗಿಡ 

ಹಸು, ದನ 

ದಕ್ಷಿಣದ 

ನೆಂಟ, ಆಪ್ತ 

ರೀತಿ, ಪ್ರಕಾರ 

ಕುದುರೆ 

ಜಗಳ, ಕಲಹ 


ಸಂ, ದಶಾ ಕ್ಯ ಅವಸ್ಥೆ 


೧೩೨ ಹದಿಬದೆಯ ರ್ಮ 


ದೇಗುಲ ೭೬೬ ಸಂ, ದೇವಕುಲ ; ದೇವಸ್ಥಾನ, ಗುಡಿ 
ದೇಶಿಕ ೮-೩೩ ಸದ್ಗುರು ; 
ದೇಸಿ ೩.೧೭ ಸೊಗಸು 
ದೊರೆ ೨.೨೪, ೩.೪೦ ಸಮಾನ, ಶ್ರೇಷ್ಠ 
ಧಾಮ ೧.೧ ಧ ವಾಸಸ್ಮಳ 
ಧುರ ೧.೧೩ ಯುದ್ಧ 
ನ 
ನಗ ೩.೨ ಪರ್ವತ, ಬೆಟ್ಟ 
ನತಿ ೮.೩೩ ನಮಸ್ಕಾರ 
ನಲವು ೨.೩೭, ೪.೮ ಸಂತೋಷ, ಪ್ರೀತಿ 
ನಲ್ಲ ೪.೪೭ ಪ್ರಿಯ, ಒಳ್ಳೆಯವ 
ನವಿರು ೬.೩೯, ೭.೩೯ ರೋಮಾಂಚ 
ನಳಿನ . ೭.೪೫ ಕಮಲ 
ನಿಗಮ ೧.೫೭ ವೇದ 
ನಿಟ್ಟಿಸು - ೬.೧೫, ೮.೩೭. ನೋಡು 
ನಿಧಿ ೭.೪೧ ದ್ರವ್ಯ, ಭಂಡಾರ 
ನಿರವಿಸು ೩.೩೩ ಸಂ. ನಿರೂಪಿಸು ; ಹೇಳು 
ನೀಕರಿಸು ೪.೩೭, ೫.೩೧ . ತಾತ್ಸಾರಮಾಡು, ಧಿಕ್ಕರಿಸು 
ನೀಟ ೯.೧೯ ` ಉದ್ದ, ಸಮನಾದ 
ನೀತ ೩.೨೯ ವಿಹಿತ ಯೋಗ್ಯ, ತಕ್ಕಂಥ 
ನೆಗಳು ೩.೧೦ ಮಾಡು 
ನೆರೆ ೩-೪೦ ಚೆನ್ನಾಗಿ, ಸರಿಯಾಗಿ 
ನೆಲೆ ೧.೬, ೩.೧೦, ೭-೮ ಸ್ಥಳ ಮನಸ್ಸಿನ ದಾರ್ಡ್ಯ 
ನೇಮ ೩.೨೯,೭.೮೮.೨೩ ವಿಧಿ, ನಿಷ್ಠೆ, ಕ್ರಮ, ಸಂಯಮ 
ನೇಹ ೮.೪೫ ಸಂ, ಸ್ನೇಹ ; ಗೆಳೆತನ, ಪ್ರೀತಿ 
ನೋಂಪಿ ; ನೋನ್‌ ೭.೩೨ 'ವ್ರತ; ವ್ರತವನ್ನು ಕೈಕೊಳ್ಳು 
ಪ 
ಪಚನ ೮೨೬ ಜೀರ್ಣ, ಬೇಯಿಸುವುದು 
ಪಡಿ ೧.೧೯, ೩.೬ ಸಂ, ಪ್ರತಿ; ಸರಿಸಮ 
ಪಡಿಗ ೩.೩೨ ಸಂ, ಪ್ರತಿಗ್ರಾಹ 


ಪಡಿಮೊಗ 
ಪಡಿವಿಡಿ 
ಪಡಿಬರಿಸು 
ಷಣ್ಣು 
ಪತಿಕರಿಸು 
ಪತ್ತುಗೆ 
ಪದ್ಮಭವ 
 ಪೆದುಳ 
ಪರ 

ಪರಕೆ 


ಪಸದನೆ . 


ಪಸುಗೆ 


ಶಬ್ದಕೋಶ | ೧೩೩ 


೭.೨೯ 
೬.೪೫ 


` ಪಿ.೪೮ 


೭-೪೮, ೯-೨೪ 
೮.೩೨ 
೪.೨೧, ೫.೧೭ 
೬೯ 
೫.೧೪, ೮-೪೩ 
೬.೪ 

೫.೨೫ 
೨.೩೫ ೭.೪೮ 
೩.೨೧ 

೫.೬ 

೧.೧೮ 

೭-೪೨ 

೬.೨೯ 

೨.೧೭ 

೧.೨೬ 

೫.೨೯ 

೫.೧೪ 

೫೧೦ 

೨.೯, ೫.೧೬ 
೨.೨೭ 
೨-೨೨, ೪.೧೩ 
೩.೨೫ 

೫.೨೯ 

೨-೨೩ 

೭.೨೫ 

೯.೨೩ 
೩.೩೨, ೬.೧ 


ಸಂ, ಪ್ರತಿಮುಖ ; ಎದುರು 
ಅನುಸರಿಸು 

ಪ್ರತಿಭಟಿಸು 

ಮಾಡು 

ಸಂ, ಪೃತಿಕರಿಸು ; ಉಪಚರಿಸು 
ಹೊಂದಿಕೆ, ಸಂಬಂಧ, ಆಪ್ತತ ಕ 
ತಾವರೆಯಲ್ಲಿ ಹುಟ್ಟಿದವನು ಬ್ರಹ್ಮ 
ಹದುಳ, ಕ್ಷೇಮ 

ಸ್ವರ್ಗ, ಶ್ರೇಷ್ಠ 
ಹರಕೆ ಆಶೀರ್ವಾದ 
ಸುತ್ತು, ರೀತಿ ಬಗೆ, ಕತ್ತರಿಸು, ಹರಿ. 
ಪದಾರ್ಥ, ಸಲಕರಣೆ 

ಪರೀಕ್ಷಿಸು 

ವೇಷ, ಆಕಾರ, ರೂಪು 

ಸಿದ್ಧಿ, ನೈಪುಣ್ಯ, ಕೌಶಲ್ಯ 
ತಾತ್ಸಾರ, ಹೀನಾಯ 

ಸಮಾಪ, ಸುತ್ತುಮತ್ತು 
ಹೊಂದಿಕೆ 

ಹೆಬ್ಬ, ವಿಶೇಷ ದಿನ 

ಸಂ, ಪ್ರಸಾಧನ ; ಅಲಂಕಾರ 
ಪಾಲು, ಭಾಗ 
ನಿಂದೆ, ದೂರು 

ಸಮಾನ 

ಕಷ್ಟ, ತೊಂದರೆ 

(ಧಾತು : ಪಾರ್‌), ನಿರೀಕ್ಷಿಸು 
ಉಪವಾಸ ಮುಗಿಸುವ ದಿನ 
ಸಮಾನ, ಸದೃಶ 

ಹಾಸಿಗೆ 


೧೩೪ 


ಪುತ್ತಳಿ 
ಪುರುಡಿಸು 
ಪುರುಳು 
ಪುಳಕ 
ಪುಂಗವ 
ಪುಂಜ 
ಪೆರ್ಚುಗೆ 
ಗೆರ್ಮೆ 
ಪೆಂಪು 
ಪೆರ 
ಪೇಸು 
ಪೊಡವಮಡು 
ಪೊಡೆ 


ಬಣ್ಣಿಗೆ 

ಬನ್ನಣೆ [ಬಣ್ಣನೆ] 
ಬಲವರು 
ಬಲವೈಠಿ 

ಟಸವಳಿ 
ಬಸುರು, ಬಸಿರು 


ಹದಿಬದೆಯ ಧರ್ಮ 


೧.೨೨ 
೪.೨೩ | 
೧.೨೬, ೫.೧೧ 
೭.೪೪ 

೨.೩೦ 

೧.೧೨ 

೬.೪೪ 

೫-೪೦, ೯.೫೪ 
೬.೧೭ 

೩.೨೭, ೫.೫ 
೪.೧೪ 

೪೮ 

೪.೫೦ 

೬.೪೯ 


೧.೧೬ 
೬.೧೦ 
೫-೭ 

೪.೪೩ 
೬.೨೪ 


ಸಂ. ಪುತ್ರಿಕಾ; ಬೊಂಬೆ 

ಸ್ಪರ್ಧಿಸು 

ದ್ರವ್ಯ, ಸಾರ, ಅರ್ಥ 

ರೋಮಾಂಚ 

ಶ್ರೇಷ್ಠ 

ರಾಶಿ, ಗುಪು 

ಹೆಚ್ಚಿಗೆ, ಆಧಿಕ್ಕ 

ದೊಡ್ಡ ತನ, ಹೆಗ್ಗಳಿಕೆ, ಹಿರಿಮೆ 

ಅತಿಶಯ 

ಹಿಂದೆ, ಇತರೆ 

ಹೇಸು, ಅಸಹ್ಯಪಡು 

ನಮಸ್ಕರಿಸು 

ಹೊಟ್ಟೆ 

ಪೊನ್‌ --ಸೆಳೆ, ಚಿನ್ನದ ಬೆತ್ತ 
(= ತೆಳ್ಳಗಿರುವ, ಬಳಕುವ) 

ಹ. ಗ ಪೊರ್ದು; ಸಮಾಪಿಸು 

ಹೊರು, ಧರಿಸು 


: ಕಾಪಾಡು 


ಹ, ಗ. ವೊಸಂತಿಲ್‌ ; ಹೊಸತಿಲು 
ದೋಷಪರಿಹಾರಕವಾದ ವಿಧಿ 


ಬ 


ಮನಸ್ಸು, ರೀತಿ 

ನಿಂ, ವರ್ತ್ನ ನ್‌ 1 ದಾರಿ 
ಸಂ, ಪಣ್ಣಿಕ ; ರಚನೆ ಸ್‌ 
ಸಂ. ವರ್ಣನೆ 

ಸುತ್ತು, ಪ್ರದಕ್ಷಿಣೆ ಮಾಡು 
ಇಂದ್ರ 

ಶಕ್ತಿಗುಂದು 


ಹೊಟ್ಟೆ 


ಶಬ್ದಕೋಶ ' 

೧.೧೬, ೨.೪೨, ಜಂಬ, ಗರ್ವ 
೬.೧೮ 
೧.೧೬, ೪.೧೮. ಸಂ ವ್ಯಜನಿಕಾ; ಬೀಸ 
೧.೨೯, ೩.೩೧ : ಸಂ, ವಿದ್ಯಾ 
೫-೨ ದೇವತೆ 
೨.೧೯, ೭.೩ ಸಂ. ವಿಸ್ತಾರ, ಅಗಲ 
೩.೩೮, ೬-೨೯ ಸಂ. ವಿನೋದ 
೭.೨೬ ಒರಟುತನ, ಕಾಠಿಣ್ಯ 
ವಿ.೩ಡ ಪಾರಿವಾಳ 
೧-೭ ಇಳಿಯುವ ಸ್ಥಳ ಮನೆ. 
೬.೪೨, ೭.೧೨ ಸೆಂ. ವ್ಯಯ . 
೫೧೯ . ಹೀನ, ಅಯೋಗ್ಯ 
೬.೭.೮4೪೪ ಬೂಟಾಟಿಕೆ ಕಪಟ 
೭.೩೭ ಸೋಜಿಗ, ಆಶ್ಚರ್ಯ 
೫.೧೯ ಮಾರು 
೭.೩೪ ಕೇಳು, ಪ್ರಶ್ನೆಮಾಡು 
೮.೪೧ . ಸಂ ವ್ಯನ 
೭-೪೪, ೯.೫೭ ಗದ್ದೆ, ಹೊಲ 
೪.೧೪ ವೇದನೆ, ವ್ಯಥೆ, ರೋಗ 
೩.೨೫ ಕೊಗಾಡು 
೩-೧೭ ಸೆರೆಗೈ, ವಶಪಡಿಸಿಕೊ 
ಭ 
೨.೧೪ ಮನೆ, ಮಹಲು 
೩.೪೪, ೪.೩೩, ಮಹಿಳೆ ಚೆಲುವೆ 
೮.೩೬ 

೬.೪೬ ಒಡೆ, ದೂರಮಾಡು 
೮-೨೩ ಹೆಚ್ಚಾದ 
೨.೩೩ ಮರ 
೩.೩೩, ೫.೩೮ ತಂತ್ರ, ವ್ಯತ್ಯಾಸ 
೬.೩೯ ಬೇಗ 


೧೩೫ 


೧೩೬ ಹದಿಬದೆಯ ಧರ್ಮ 


ಮ Wy: 
ಮಡಮುರಿ ೬3ರ ಹಿಮ್ಮೆಟ್ಟು, ಹಿಂದೆಗೆ 
ಮಣಿ ರ್ಲ ತಲೆಬಾಗು, ವಿನಯಶೋರು 
ಮನದನ್ನೆ. ೨.೨೬, ೪-೩೯, ಮನಸ್ಸು ಒಪ್ಪಿರುವ ಪ್ರಿಯ, ಪತಿ 
, ೭.೧೩ 
ಮನ್ನೆಣೆ ೧೧, ೫.೨೫ ಗೌರವ ಮರ್ಯಾದೆ 
ಮಾನಿಸ ೫-೨೮ ಸಂ. ಮನುಷ್ಯ 
ಮನೆವಾಳ್ವಿ ೨-೨೫, ೩.೨೦, ಮನೆಗೆಲಸ 
ಕ್‌ 
ಮಬ್ಬು ೮-೪೮ ಮರ್ವು, ಕತ್ತಲೆ, ಮಂಕು 
ಮರ್ಮ ೩.೧೯, ೮.೪೧ ಸೂಕ್ಷ್ಮ, ಗುಟ್ಟು 
ಮರೆವಡು ೬.೩೧ ನಿಶ್ಚೇಷ್ಟವಾಗು 
ಮರುಕ ೨.೩೧, ೪.೨೫ ಕನಿಕರ, ದಯೆ 
ಮರುಳು ೧.೫೪, ೨-೪೩ ಹುಚ್ಚು, ದಡ್ಡ 
೭.೧೨ 
ಮಸುಳು ೧.೫೨ `ಮಂಕಾಗ್ಕು ಕುಂದು 
ಮಾಟ ೬೬೧ ರೀತಿ, ತರೆ 
ಮಾಡ PA) ಮನೆಯ ಮಹಡಿ 
ಮಾಹ ೪.೨೪, ೮.೨೦ ಧಾತು: ಮಾ; ಸ್ನಾನ 
ಮಾಸಲು ೮.೦೬ ಉಪಯೋಗಿಸದೆ ಇರುವ, ಪವಿತ್ರವಾದ 
ಮುಡಿ ೧.೪೪, ೨.೭, ತಲೆ ಶಿರಸ್ಸು, ತಲೆಗೂದಲು 
೩.೩೮, ೮-೫ 
ಮುಪ್ಪುರ ೨.೪೮... ಮೂರು ಪಟ್ಟಣಗಳು 
ಮೂದಲಿಸು ೪-೩೨ ಹೀಯಾಳಿಸು, ಜರೆದಾಡು 
ಮೇಳ ೩.೪೪ ಜತೆ, ಸಹವಾಸ 
ಮೊನೆ ೫.೩೮ ಜಗಳ 
ಮೊಳೆ ೬.೩೫, ೮.೧೫ ಮೊಳಕ್ಕೆ ಅಂಕುರ 
ಮೋಡಿ ೪.೧೧, ೬.೧೩ ಬಿಗುಮಾನ್ಕ ಗರ್ವ 
ಮಂದಿ ೫.೩೯ ಬಹಿರಂಗ, ಗುಂಪು 


ಮಂದಿವಾಳ ೫-೩೧ "ಅತಿ ಸಲುಗೆ ಅಲಕ್ಷ 


ಯತಿ 
ಯುಗ 


ಪಯೆ ಟ್ಟ 
ಪಾಗ 


ಬಹರಿ 
ಲಾವಣ್ಯ 
'ಲೋಗರು 
ಲಂಬಣ 


ವಂದಾರು 
ಪಸನೆ 
ವಾಂಛಿತ 
ವಾರ್ಥಿ 
ವಿಜಾ ನ 
ಇ 
ವಿದಿತ 
ವೃತ್ತ 
ವೇಲೆ 
ಮೇದನೆ 
ವ ಕೆ ೦ಗ 


ವೈಜಯಂತಿ 


ಶಾಕ 
ಶೌರಿ 


ಶಬ್ದಕೋಶ 


ಯ 


೨-೪೫, ೮.೩೨ ಸಂನ್ಯಾಸಿ, ಸಾಧು 


ತ್ನ. 


ಲ್ಲ 
೭-೪೦ 


೭೪೦ 


೮೩೭ 
೧೧ 
ಛಿ.೪೨ 


೭.೧ 
೩-೨೧ 
೬೧ 
೧.೮ 
೬.೧ 


' ೨-೧೫ 


ಇಡಿ 


ಸಹಿ 


ಪ.೨೪ 
೬.೨೨ 
(ಪಿ 


೮-೦೭ 
೬.೨ 


೯.೪೨ 
೮.೩೬ 


ಸೃಷ್ಟಿಯ ಕಾಲಮಾನ 


ರೆ 
ಸುಂದರೆ ಮನೋಹರ 
ಪ್ರೀತಿ 


ನು 


ಲ 
ಅಲ್ಲೆ ತರಂಗ 
ಸತ್ತ್ವ ಹೊಳಹು. 


ಲೋಗ್ಕ ಸಂ ಲೋಕ ; ಜನರು 


ಹಾರ, ಸರ, ಮಾಲೆ 


ವ 
ಹೊಗಳುವವರ್ಕು ಭಕ್ತರು 
ಬಟ್ಟೆ, ಉಡಿಗೆ . 
ಬೇಕಾದ ಇಷ್ಟವಾದ 
ಸಮುದ್ರ 
ತಿಳಿವಳಿಕೆ `` 
ತಿಳಿದದ್ದು 
. ಸಂಗತ್ಮಿ ಸಮಾಚಾರ 
ಸಮುದ್ರದ ಅಲೆ 
ಸಂಕಟ ಕಳವಳ 
ಅಣಕವುಳ್ಳ, ಸೂಚಕ 
ಬಾವುಟ, ಪತಾಕೆ 
ಶೆ 
ಕಾಯಿಪಲ್ಯ 
ಎಷ್ಟು 
ಸ 
ಅಧ್ಯಾಯ, ಪ್ರಕರಣ 
ಸಿದ್ಧವಾಗು, ಗೋಚರಿಸು 


೧೩೮ ಹದಿಬದೆಯ ಧರ್ಮ. 


ನದ್ಮ ೮.೮ ಮನೆ 

ಸದೆದಟ್ಟು ೧.೩೬ ಹೊಡೆದೋಡಿಸು 

ಸನ್ನಾಹ ೧-೩೬ ಸಮೂಹ 

ಸಮನಿಸು ೪.೧೯ ಮಾಡಿಸು, ಒದಗಿಸು 

ಸವನಿಸು ೭.೧೮, : ಹಬ” 

ಸೆರ್ವಂಸಹೆ ೬-೧೦ ಭೂಮಿ 

ಸಾರ | ೨೩೯ ತಿರುಳು 

ಸಾರು ೭-೨೯, ಹತ್ತಿರ ಬರು 

ಸಿಡಿಮಿಡಿಗೊಳ್ಳು ೪-೭ ರೇಗ್ಕು ಸಿಟ್ಟಾಗು 

ಸಿದ್ಧಿ ೪-೪೮ ಉದ್ದೇಶದ ಸಫಲತೆ 

ಸುಯ್‌ ೭-೨೫ ಉಸಿರು, ಉಚ್ಛ್ವಾಸ 

ಸುಯಿಧಾನ ೮.೨೬ ಜಾಗರೂಕತೆ 

ಸೂಸು ೪-೧೮ ಚಿಮುಕಿಸುವುದು 

ಸೆಜ್ಜೆ ಕಹಾ ಬ ಸಂತತ 

ಸೇಕ ೨-೪೬ ಚಿಮುಕಿಸು 

ಸೈಪಿಡು ೮-೫ ಸರಿಪಡಿಸು 

ಸೈಪು ೭-೧೮ "ಪುಣ್ಯ 

ಸೊಗ ೧-೪೩ ಸಂ, ಸುಖ 

ಸೊಗಸು ೫-೧೫ ... ಚಂದುಳ್ಳ, ಲಕ್ಷಣವಾದ 

ಸೊಬಗು ೫ »> 32 

ಸೊದೆ ೬-೨೫ ಸೆಂ ಸುಧಾ, ಅಮೃತ 

ಸೋಗೆ ೩.೧೪, ೭.೪ ನವಿಲು 

ಸೌಸವ ೭-೩೩ ಸುಗಂಧ 

ಸಂಗಾತಿ ' ೭-೧೦ ಜತೆಯವಳು 

ಸಂಚಿ ೧.೩೬... ಎಲೆ ಅಡಕೆಯ ಚೀಲ 

ಸಂದಣಿಸು ೭-೧೭ ಒಟ್ಟುಗೂಡಿಸ್ಕು ಗುಂಪಾಗು 

ಸಂದ ೧.೫೦ ಹೆಸರುವಾಸಿಯಾದ್ಕ ಪ್ರಸಿದ್ಧ (ಧಾತು; 
ಸಲ್‌) 

ಸಾಂಗ ೨-೩೦ ಚೆನ್ನಾಗಿ, ಸಂಪೊರ್ಣ 


ಸಾಂತಪನೆ ೨-೧೩ ಉಗ್ರ ತಪನ್ನು 


'ಶಬ್ದಕೋಶ 
೭.೧೦ ಸಂ, ಶೃಂಗಾರ 
೬.೮ ಅಂದ, ಒತ್ತು 

ಹ 

೧.೬೧ ರೀತಿ, ಸಂಗತಿ 
೨.೧೫ ೩-೪೮ ಸಂ. ಪತಿವ್ರತಾ ; ಸಾಧ್ವಿ 
೬.೩೬ ಕುಗ್ಗು, ಸಂಕುಚಿತವಾಗು 
೩.೨ ಕಿರುಕುಳ ) 
೪-೧೫ ಅಹಂಕಾರ, ಸೊಕ್ಕೆ 
ಲ್ಲಲಛಸಿ ಕರಾವಿನೆ ಹಸು 
೪-೧೫ ಹ. ಗ. ಪೆಕ್ಕಳಿಸು ; ಹೆಚ್ಚು 


೧೩೯ 


ಉಗ 


ಕಿ. 


ಗ 
yp 


SR 


ತ 


